ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


ಸಂಪುಟ :12 ೫ ಸಂಚಿಕೆ-04 ೨೬ ಅಕ್ಷೋಬರ್‌-ಡಿಸೆಂಬರ್‌ 2018 ೬ ಆಂತರಿಕ ಪ್ರಸಾರಕ್ಕೆ ೫ ಪುಟ: 12 
ಸಂಪಾದಕರು : ಪ್ರೊ. ಶಾಂತರಾಜು ೪೬ ಆಡಳಿತ ಸಂಪಾದಕರು : ಎಂ. ನರಸಿಂಹ 


ರಾಷ್ಟ್ರಕವಿ ಕುವೆಂಪು 
ಸಿ) 
115ನೇ ಜನ್ಮದಿನಾಚರಣೆ 


ಉದಯಭಾನು ಕಲಾಸಂಘದ 

| T-5-~psg ಸನಿಹದಲ್ಲಿರುವ 

ಕಣ್ಣನ ಸೆಳೆಯುವ ನಾಡಪ್ರಭು 
ಕೆಂಪೇಗೌಡರ ಪ್ರತಿಮೆ 


_ 
ಈ್‌ 


ಜೀವನ 

ಫ.ಗು.ಹಳಕಟ್ಟಿಯವರು 2ನೇ ಜೂಲೈ 1880 
ರಂದು ಧಾರವಾಡದಲ್ಲಿ ಜನಿಸಿದರು. ತಂದೆ 
ಗುರುಬಸಪ್ಪ ಹಳಕಟ್ಟಿ ತಾಯಿ ದಾನಾದೇವಿ. 
ಹಳಕಟ್ಟಿ ಎಂಬುದು ಇವರ ಮನೆತನದ ಹೆಸರು. 
ತಂದೆ ಗುರುಬಸಪ್ಪ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ 
ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದರು. ಇಂಗ್ಲೆಂಡಿನ 
ಇತಿಹಾಸ, ಏಕನಾಥ ಸಾಧುಗಳ ಚರಿತೆ, ಫ್ರಾನ್ಸ್‌ 
ದೇಶದ ರಾಜ್ಯಕ್ರಾಂತಿ, ಸಿಕಂದರ ಬಾದಶಹನ 
ಚರಿತ್ರೆ ಮುಂತಾದ ಕೃತಿಗಳನ್ನು ರಚಿಸಿ ಆ ಕಾಲಕ್ಕೆ 
ಸಾಹಿತಿಗಳಾಗಿ ಸಾಕಷ್ಟು ಹೆಸರುಗಳಿಸಿದ್ದರು. 
ಜೊತೆಗೆ ಆಗಿನ ಪ್ರಮುಖ ಪತ್ರಿಕೆಯಾದ 
“ವಾಗ್ಗೂಷಣ”ದಲ್ಲಿ ಹಲವಾರು ಲೇಖನಗಳನ್ನು 
ಬರೆದು ನಾಡಿನ ಗಮನ ಸೆಳೆದಿದ್ದರು. ಹೀಗಾಗಿ 
ಹಳಕಟ್ಟಿಯವರಿಗೆ ಸಾಹಿತ್ಯವೆಂಬುದು ರಕ್ತಗತವಾಗಿ 
ಒಲಿದು ಬಂದಿತ್ತು. 

ಹಳಕಟ್ಟಿಯವರು ತಮ್ಮ ಹುಟ್ಟೂರು 
ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು 
ಪ್ರಾರಂಭಿಸಿ 1896ರಲ್ಲಿ ಮೆಟ್ರಿಕ್‌ ಮುಗಿಸಿದರು. 
ನಂತರ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಮುಂಬಯಿಗೆ ತೆರಳಿ ಅಲ್ಲಿನ ಸೇಂಟ್‌ 
ರೋವಿಯರ್‌ ಕಾಲೇಜು ಸೇರಿದರು. ಅಲ್ಲಿ ಕನ್ನಡ ಪುರೋಹಿತ ಆಲೂರು 
ವೆಂಕಟರಾಯರು ಇವರ ಸಹಪಾಠಗಳಾಗಿದ್ದರು. ಆ ಸಂದರ್ಭದಲ್ಲಿ 
ಮುಂಬಯಿಯ ವಿದ್ಯಾ ರ್ಥಿಗಳು ಮತ್ತು ಅಲ್ಲಿನ ಜನರಲ್ಲಿದ್ದ ಗುಜರಾತಿ ಮತ್ತು 
ಮರಾಠಿ ಷಭವಾನ. ಕನ್ನಡದವರಲ್ಲಿ ತಮ್ಮ ಭಾಷೆಯ ಬಗ್ಗೆ ಇದ್ದ 
ನಿರಭಿಮಾನ ಇವರ ಮನಸಿನ ಮೇಲೆ ತುಂಬಾ ಪರಿಣಾಮ ಬೀರಿತು. 
ಕನ್ನಡಿಗರು ಎಚ್ಚರಗೊಳ್ಳದಿದ್ದರೆ ಕನ್ನಡ ಉದ್ದಾರವಾಗದೆಂದು ಆ ಕ್ಷಣವೇ 
ಕನ್ನಡ ನಾಡು, ನುಡಿ, ನೆಲ, ಜಲ, “ಸಾಹಿತ್ಯ ಸಂಸ್ಕೃತಿಗಾಗಿ ದುಡಿಯಲು 
ವಿದ್ಯಾರ್ಥಿ ದಿಸೆಯಲ್ಲೇ ದೃಢಸಂಕಲ್ಪ ಮಾಡಿದರು. ಕರ್ನಾಟಕ 
ಏಕೀಕರಣಕ್ಕಾಗಿ ಆಗಲೇ ಹೋರಾಟದಲ್ಲಿ ನಿರತರಾಗಿದ್ದ ಆಲೂರು 
ಇವರಿಗಾಗ ಸ್ಫೂರ್ತಿಯಾಗಿದ್ದರು. 

1901ರಲ್ಲಿ ಬಿ.ಎ. ಪದವಿ ಪಡೆದ ಹಳಕಟ್ಟಿಯವರು 1904ರಲ್ಲಿ ಕಾನೂನು 
ಪದವೀಧರರಾಗಿ ಬೆಳಗಾವಿಯಲ್ಲಿ ವಕೀಲಿವೃತ್ತಿ ಪ್ರಾರಂಭಿಸಿದರಾದರೂ 
ಕೆಲವು ತಿಂಗಳುಗಳಲ್ಲೇ ಕಾರಣಾಂತರಗಳಿಂದ ಬೆಳಗಾವಿಯಿಂದ 
ವಿಜಯಪುರಕ್ಕೆ ವಾಸ್ಪವ್ಯ ಬದಲಾಯಿಸಿದ್ದರು. ಅಲ್ಲಿಂದೀಚೆಗೆ 
ವಿಜಯಪುರವನ್ನೇ ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡರು.ಅದೇ ವರ್ಷ 
ಅವರ ದಕ್ಷ ವಕೀಲಿ ವೃತ್ತಿ ನೆನೆದ ಸರಕಾರ ಅವರನ್ನು ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ 
ಮತ್ತು ಸರಕಾರಿ ಫ್ಲೇಡರರೆಂದು ನೇಮಿಸಿತು. ಅವರು ಅಧ್ಯಯನದಲ್ಲಿ ಎಂ.ಎ. 
ಮಾಡಿದ್ದರೂ ಪರೀಕ್ಷೆಗೆ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಇದೇ ಹೊತ್ತಿಗೆ 
ಕರ್ನಾಟಕದ ಕೃಷಿಕ-ಉದ್ದಾರದ ವೀರಶೈವ ತತ್ನಾರಾಧಕೆ ದಾನಿಗಳೆನಿಸಿದ 
ಸಿರಸಂಗಿ ಲಿಂಗರಾಜರು ವೀರಶೈವ ಮಹಾಸಭಾದ ಅಧಿವೇಶನದ 


ಅಧ್ಯಕ್ಷರಾದರು. ಅವರ ವಿಚಾರ ಧಾರೆ ಕೇಳಿ, ಫಕ್ಕೀರಪುನವರ ಮನಸ್ಸು 


ಸಾಕಷ್ಟು ಗಟ್ಟಿಗೊಂಡಿತು. 
ಸಾಹಿತ್ಯ 

1920ರ ಹೊತ್ತಿಗಾಗಲೇ ಒಂದು ಸಾವಿರ ಕಟ್ಟು ಸಂಗಹವಾಯಿತು. 
ಫಕ್ಕೀರಪುನವರು ಹಗಲಿರುಳು ಶ್ರಮವಹಿಸಿ ಮಾಡಿದ ಸಂಶೋಧನೆ ಮೂಲಕ 
ವಚನಶಾಸ್ತ್ರ ಪ್ರಸಾರ ಭಾಗ-1 ಗಂಥ ತಯಾರಾಯಿತು. ಇದನ್ನು ಹೇಗಾದರೂ 
ಮಾಡಿ ನೌ ಹೊರಹಾಕಬೇಕೆಂಬ ಸಂಕಲ್ಪದೊಂದಿಗೆ ಸುಂಗಳೂರಿನ 
ಬಾಶೆಲ್‌ಮಿಶನ್‌ ಪ್ರೆಸ್ಸಿಗೆ 500 ರೂ.ಗಳೊಂದಿಗೆ ಹಸ್ತಪ್ರತಿ ಕೊಟ್ಟು ಕಳಿಸಿದರು. 
1925ರಲ್ಲಿ ತಮ್ಮ ಸ್ಪಂತಮನೆ ಮಾರಿ “ಕ ಹಿತಚಿಂತಕ ಮುದ್ರಣಾಲಯ”ವನ್ನು 
ಪ್ರಾರಂಭಿಸಿದರು. ಹಳಕಟ್ಟಿಯವರು ತಾಳೆಯೋಲೆಗಳನ್ನು ಸಂಗಹಿಸುವುದಕ್ಕೆ 


ಮೊದಲು ಕವಿ ಚರಿತೆಕಾರರು ಗುರುತಿಸಿದ್ದು ಕೇವಲ 50 ವಚನಕಾರರನ್ನು 


ಫ.ಗು. ಹಚಕಟ್ಟ 


ಮಾತ್ರ, ಫ.ಗು. ಹಳಕಟ್ಟಿಯವರು ತಮ್ಮ 
ಸಂಶೋಧನೆಯ ಮೂಲಕ 250ಕ್ಕೂ ಹೆಚ್ಚು 
ವಚನಕಾರರನ್ನು ಬೆಳಕಿಗೆ ತಂದರು. ಜೊತೆಗೆ 
ಹರಿಹರನ 42 ರಗಳೆಗಳನ್ನು ಸಂಶೋಧಿಸಿ 
ಪ್ರಕಟಿಸಿದ ಸಾಧನೆ ಹಳಕಟ್ಟಿಯವರಿಗೆ ಸಲ್ಲುತ್ತದೆ. 
1923ರಲ್ಲಿ ವಚನಶಾಸ್ತ್ರ ಸರ ಭಾಗ-1 
ಪ್ರಕಟವಾಯಿತು. 1925ರಕ್ತೆ ಇರುವ ಮನೆ ಮಾರಿ 
ಹಿತಚಿಂತಕ ಮುದ್ರಣಾಲಯ ಸ್ಥಾಪಿ ಸಿದರು. 
ಹಗಲಿರುಳು ಮುದಿಸಿದ ಪ್ರತಿ ಅಧ್ಯಯನ ಮಾಡಿ 
ತಿದ್ದಿ ತೀಡಿ ಮುದಣಕ್ಕೆ ಅಣಿಗೊಳಿಸುವ ಕಾರ್ಯ 
ಕೈಗೊಂಡರು. ಕರ್ನಾಟಕದ ಇತಿಹಾಸದಲ್ಲಿಯೇ 
ಸಂಶೋಧನೆ ಪ್ರಕಟಿಸಲು ಒಂದು ಮುದ್ರಣಾಲಯ 
ಹಾಕಿದ ಉದಾಹರಣೆ ಇಲ್ಲ ಅಂತಹ 
ಮುಂದಾಲೋಚನೆ, ತೀಕ್ಷ್ಮ ಬುದ್ದಿ, ಚಿಂತನೆ 
ಹಳಕಟ್ಟಿಯವರದಾಗಿತ್ತು. ಪತ್ರಿಕಾ ಮಾಧ್ಯಮದಿಂದ 
ಏಕ ಕಾಲಕ್ಕೆ 2 ಪತ್ರಿಕೆ ಸಂಪಾದಿಸಿ, ಪ್ರಕಟಿಸಿ 
ಜನಸಮೂಹದ ಜವಾಬ್ದಾರಿ ತಿಳಿಸುವ ಕಾರ್ಯಕ್ಕೆ 
ಕೈ ಹಾಕಿದರು. 1926ರಲ್ಲಿ ಆರಂಭಿಸಿದ 
ಶಿವಾನುಭವ ಮಾಸಿಕ ಪತ್ರಿಕೆ 35 ವರ್ಷ ನಿರಂತರ 
ನಡೆಸಿದ ಕನ್ನಡ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 1927ರಲ್ಲಿ ನವ 
ಕರ್ನಾಟಕ ಎಂಬ ವಾರ ಪತ್ರಿಕೆ ಆರಂಭಿಸಿದರು. ಹಳಕಟ್ಟಿಯವರು 
ಸಂಪಾದಿಸಿ ಪ್ರಕಟಿಸಿದ “ವಚನ ಸಾಹಿತ್ಯ ಸಾರ”ವಂತೂ ಅಪೂರ್ವ 
ವಚನಗಳುಳ್ಳ ಒಂದು ಅದ್ಭುತ ಕೃತಿ. ಶೂನ್ಯ ಸಂಪಾದನೆ, ಶಿವಾನುಭವ, 
ಕೃಷಿವಿಜ್ಞಾನ. ಪ್ರಭುದೇವರ ವಚನಗಳು, ಹರಿಹರನ ರಗಳೆ, ಪ್ರದೀಪಿಕೆ, 
ಶಬ್ದಕೋಶ, ಆದಿಶೆಟ್ಟಿ ಪುರಾಣ ಮುಂತಾದವುಗಳು ಇವರ ಪ್ರಮುಖ 
ಕೃತಿಗಳು. 
ನಿಧನ 

ಇಂಥ ಪ್ರಚಂಡ ಸಾಧಕ ಹಳಕಟ್ಟಿಯವರು 29.6.1964ರಂದು ನಾಡನ್ನು 
ಬಿಟ್ಟು ಅಗಲಿದರೂ ಇವರು ಮಾಡಿದ ಸೇವೆ, ಸಾಧನೆ, ತ್ಯಾಗ, ಕಟ್ಟಿ ಬೆಳೆಸಿದ 
ಸಂಸ್ಥೆಗಳು ಎಲ್ಲಕ್ಕಿಂತ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರ "ಇವರ "ಹೆಸರನ್ನು 
ಅಜರಾಮರಗೊಳಿಸಿವೆ. 

ವಚನ ಪಿತಾಮಹ 

ಹಳಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ನೆ ಅನುವಾದಿಸಿ 
ಇಂಡಿಯನ್‌ ಆಂಟಿಕ್ಸರಿಯಲ್ಲಿ ಪ್ರಕಟಗೊಳಿಸಿದರು. ಅಷ್ಟೇ ಅಲ್ಲ ವಚನಗಳ 
ಗಾಯನಕ್ಕೂ ವ್ಯವಸ್ಥೆ ಮಾಡಿಸಿದರಲ್ಲದೆ ಶ್ರೇಷ್ಠ ಸಂಗೀತಕಾರರನ್ನು ವಚನ 
ಗಾಯನ ರೆಕಾರ್ಡಿಂಗ್‌ ಗಾಗಿ ಮುಂಬಯಿಯವರೆಗೆ ಕಳುಹಿಸಿದರು. ಹೀಗೆ 
ವಚನ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಕೈಗೊಂಡ ಅವರನ್ನು ವಚನ 
ಪಿತಾಮಹ ಎಂದು ಕರೆದಿರುವುದು ಉಚಿತವಾಗಿದೆ. 

ಜನಪ್ರಿಯತೆ 

ಒಂದೆಡೆ ವಕೀಲಿ ವೃತ್ತಿ, ಅಪಾರ ಕಾನೂನು ಜ್ಞಾನದಿಂದಾಗಿ ಆ ಭಾಗದ 
ಪ್ರಸಿದ್ಧ ವಕೀಲರಾಗಿ ರೂಪುಗೊಂಡ ಇವರು ತಮ್ಮ ಜನಪ್ರಿಯತೆಯಿಂದಲೇ 
1905ರಲ್ಲಿ ಬಿಜಾಪುರ ನಗರಸಭೆಯ ಶಾಲಾ ಕಾರ್ಯನಿರ್ವಾಹಕ 
ಮಂಡಳಿಯ ಸಭಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ಗ್ರಾಮಾಂತರ ಅಭಿವೃದ್ಧಿ 
ಮಂಡಳಿಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಜಿಲ್ಲಾ ಕಾಂಗೆಸ್‌ 
ಸಮಿತಿಯ ಕಾರ್ಯದರ್ಶಿಯಾಗಿಯೂ ಆಯ್ಕೆಗೊಂಡರು. ನಂತರದ 
ದಿನಗಳಲ್ಲಿ ಮುಂಬಯಿ ವಿಧಾನಪರಿಷತ್ತಿನ ಸದಸ್ಯರಾಗಿ ತಮ್ಮ ಶಾಸನಬದ್ಧ 
ಅಧಿಕಾರದಿಂದ ಕನ್ನಡವನ್ನು ಗಟ್ಟಿಗೊಳಿಸಲು, ಪುಷ್ಪಿಗೊಳಿಸಲು, ಒಟ್ಟಾರೆ 
ಸಮೃದ್ಧವಾಗಿ ಕನ್ನಡ ಕಟ್ಟಲು ಪ್ರಾಮಾಣಿಕವಾಗಿ ದುಡಿದು ಅಜರಾಮರ 
ಕೆಲಸ ಮಾಡಿದ್ದಾರೆ. 


ಸಂಘದ ಬೆಳವಣಿಗೆಗೆ ಪೂರಕವಾಗಿ ಸಲಹೆ, ಸಹಕಾರಗಳನ್ನು ನೀಡುವುದರ ಮೂಲಕ 

ಅಧ್ಯಕ್ಷರ ಯಡಿ ಪ್ರೋತ್ಸಾಹಿಸುತ್ತ ಬಂದ ಇವರುಗಳು ಇಹಲೋಕವನ್ನು ತ್ಯಜಸಿ ನಮ್ಮೆಲ್ಲರನ್ನು ಮಃ 

TEES ತಪ್ಪರಾಗಿಸಿದ್ದಾರೆ. ಇವರೆಲ್ಲರ ಆತ್ಮಗಳು ಸದ್ಗತಿಯನ್ನು ಪಡೆದು ಬಂಧು-ಬಾಂಧವರಿಗೆ 
ಷಬ. ಕೃಷ್ಣ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. 


ಪದಾಧಿಕಾರಿಗಳು 
ಸಂಸ್ಥಾಪಕರು 
ಎಲ್‌. ವೆಂಕಟಪ್ಪ 
ಎಂ. ನರಸಿಂಹ 


ಅಧ್ಯಕ್ಷರು 
ಬ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 
ಕುಪ್ಪುರಾವ್‌ ಪಂತ್‌ 


ಆಂತರಿಕ ಲೆಕ್ಕಪರಿಶೋಧಕರು 
ಎಂ. ದತ್ತಾತ್ರಿ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣಿ 
ಕೆಂಪೇಗೌಡನಗರ 
ಬೆಂಗಳೂರು-56೦ ೦1೨ 
ದೂರವಾಣಿ : 080-26609343 
ಬಟೆಅಫ್ಯಾಕ್ಸ್‌ ; 080-26601831 


ಮಿಂಚಂಚೆ 
udayabhanu_1965@yahoo.co.in 
ಅಂತರ್ಜಾಲ 
www.udayabhanu.org 


CSSD 


ಶ್ರೀ ಎನ್‌.ವಿ. ಕೃಷ್ಣಮಾಚಾರ್‌ 


ಜನನ: 2೨-11-1೨17 ನಿಧನ : ೦5-12-2೦18 

ಬಾಗೇಪಲ್ಲ ತಾಲ್ಲೂಕಿನ ಹಿರಿಯ ಸ್ಥಾತಂತ್ಯ ಹೋರಾಟಗಾರ ಮತ್ತು 
ಗಾಂಧೀವಾದಿ ಎನ್‌.ವಿ. ಕೃಷ್ಣಮಾಚಾರ್‌ (1೦2೨) ಅವರು 5-12-2೦18 
ಬುಧವಾರ ಸಂಜೆ ಬೆಂಗಳೂರಿನ ವಯೋಸಹಜ ಅನಾರೋಗ್ಯದಿಂದ 
ನಿಧನರಾದರು. ಜೀವಮಾನದ ಸಂಧ್ಯಾಕಾಲದಲ್ಲ ಸಂಘವು ಕಾರ್ಯ 
ನಿರ್ವಹಿಸುತ್ತಿರುವ ಕೆಂಪೇಗೌಡನಗರದಲ್ಲ ತಮ್ಮ ಪುತ್ರಿ ಶ್ರೀಮತಿ ರುಾನ್ಸಿರಾಣಿ 
ಲಕ್ಷೀಬಾಯಿ ಅವರೊಂದಿಗೆ ವಾಸವಾಗಿದ್ದರು. ಸಂಘಕ್ಕೆ ಬೃಹತ್‌ ಗಾತ್ರದ 
ರಾಷ್ಟ್ರಧ್ವಜವನ್ನು ಕೊಡುಗೆಯಾಗಿ ನೀಡಿದ್ದರು. 


| ಶ್ರೀ ಹೆಚ್‌.ಎನ್‌. ಅನಂತಕುಮಾರ್‌ 


ಜನನ: 23-೦7-195೨ ನಿಧನ : 12-11-2018 

ಭಾರತೀಯ ಜನತಾ ಪಕ್ಷದ ಭಾರತೀಯ ರಾಜಕಾರಣಿಯಾಗಿದ್ದರು. 10೨6 
ರಿಂದ ಅವರು ಲೋಕಸಭೆಯಲ್ಲ ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು 
ಪ್ರತಿನಿಧಿಸಿದ್ದರು. ನರೇಂದ್ರ ಮೋದಿ ಸರಕಾರದಲ್ಲ ಸಂಸದೀಯ ವ್ಯವಹಾರ 
ಮತ್ತು ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವರಾಗಿ ಸೇವೆ ಸಲ್ಲಸಿದ್ದರು. 
ನಮ್ಯ ಸಂಘದ ಅಭವೃಧ್ಧಿಗೆ ಇವರು ನೀಡಿದ ಕೊಡುಗೆಗಳು ಅವಿಸ್ಕರಣೀಯ. 


ಡಾ. ಅಂಬರೀಶ್‌ (ಅಮರನಾಥ್‌) 

ಜನನ: 2೨-೦5-1952 ನಿಧನ : 24-1-2018 

ಖ್ಯಾತ ನಾಯಕ ನಟರು ಹಾಗೂ ಕಅಯುಗದ ಕರ್ಣ ಅಂಬರೀಶ್‌ ಎಂದು 
ಪ್ರಸಿದ್ಧರಾಗಿದ್ದ (ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್‌) ಭಾರತೀಯ ಚಲನಚಿತ್ರ 
ನಟ ಮತ್ತು ಕರ್ನಾಟಕ ರಾಜ್ಯದ ಒಬ್ಬ ರಾಜಕಾರಣಿಯಾಗಿದ್ದರು. ಪುಟ್ಟಣ್ಣ 
ಕಣಗಾಲ್‌ ಅವರ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಚಿತ್ರ ನಾಗರಹಾವು (1೨72) 
ನಲ್ಲ ಚೊಚ್ಚಲ ನಟನೆಯ ನಂತರ, ಅವರ ನಟನಾ ವೃತ್ತಿಯು ಕನ್ನಡ ಚತ್ರಗಕಲ್ಲ 
ಬಳ ನಟ ಮತ್ತು ಪೋಷಕ ಪಾತ್ರಗಳನ್ನು ಚಿತ್ರಿಸುವ ಒಂದು ಸಂಕ್ಷಿಪ್ತ 
ಹಂತದೊಂದಿಗೆ ಪ್ರಾರಂಭವಾಲಯುತು. ವಾಣಿಜ್ಯಕವಾಗಿ ಯಶಸ್ಸು ಗಳಸಿದ 
ಅನೇಕ ಚಿತ್ರಗಳಲ್ಲ ಪ್ರತಃ ಪ್ರಮುಖ ಖಳನಟನಾಗಿ ಸ್ಥಾಪನೆಗೊಂಡ ನಂತರ, 
ಅನೇಕ ಸಿನೆಮಾಗಕಲ್ಲ ನಾಯಕ ನಟನಾಗಿ ನಟಸಿದರು. ರೆಬೆಲ್‌ ಸ್ಟಾರ್‌. 
ಮಂಡ್ಯದ ಗಂಡು ಎಂಬ ಉಪನಾಮವನ್ನು ಗಳಸಿದರು. 


ಶ್ರೀಮತಿ ಎನ್‌.ಜ. ಸುವರ್ಣಮ್ಮ 


| ಜನನ: 1942 ನಿಧನ: 2೨-1-2೦18 


ಹಿರಿಯ ವಿದ್ವಾಂಸರೂ ಪಸಿದ್ಧ ವಿಮರ್ಶಕರೂ, "ಬೆಂಗಳೂರು ದರ್ಶನ' ತ್ರಿವಳ 


ಬೃಹತ್‌ ಗ್ರಂಥದ ಸಂಪಾದಕರೂ, ಕನ್ನಡ ಸಾಹಿತ್ಯ ಅಕಾಡೆಮಿಯ ಮಾಜ 


ಅಧ್ಯಕ್ಷರೂ ಆದ ನಾಡೋಜ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ ಅವರ ಪತ್ನಿ ಎನ್‌.ಬಿ. 


 ಸುವರ್ಣಮ್ಯ ಅವರು ತಮ್ಮ 76ನೇ ಪವಂಶಸ್ಸಿನಲ್ಲ ದಿನಾಂಕ 


2೨-1-18ರಂದು ನಿಧನರಾದರು. 


ಶ್ರೀಮತಿ ಅ. ಶಾರದಮ್ಮ 


ಜನನ: ೦6-೦1-1೨37 ನಿಧನ : 30-11-2೦18 

ಸುದ್ದಿ ಮಾಧ್ಯಮ ಭೀಷ್ಯರಾಗಿದ್ದ ಚ.ಎನ್‌. ಗುಪ್ತ ಅವರ ಸೊಸೆ ಬೈಸಾನಿ 
ಶಾರದಮ್ಮ (81) ನಿಧನ ಹೊಂದಿರುತ್ತಾರೆ. ಬೈಸಾನಿ ಶಾರದಮ್ಮ ಅವರು 
ಸುದ್ದಿ ಮಾಧ್ಯಮ ಕ್ಷೇತ್ರಕ್ಷೆ ಅಪಾರ ಕೊಡುಗೆ ನೀಡಿದ್ದಾರೆ. "ಜನ್ಮಭೂಮಿ 


| ಪ್ರೆಸ್‌ ಟಸ್ಟ್‌' ಮೂಲಕ ಶ್ರೀ ಜ. ಕೃಷ್ಣ ಮತ್ತು ಶ್ರೀಮತಿ ಶಾರದಮ್ಮ 


p. Ad 


ದಂಪತಿಗಳು, ಅನೇಕ ಯುವ ಲೇಖಕರಿಗೆ ಪ್ರೋತ್ಲಾಹ ನೀಡಿದ್ದಾರೆ. ಸಾಹಿತ್ಯಿಕ 
ಮತ್ತು ಸಾಮಾಜಕ ಚಟುವಟಕೆಗಳಗೆ ಕೊಡುಗ್ಯೆ ದಾನಿಗಳಾಗಿ ಸೇವೆ 
ಸಲ್ಪಸಿದ್ದಾರೆ. ಇವರು ಸಂಘದ ಅಧ್ಯಕ್ಷರಾದ ಶ್ರೀ ಬ.ಕೃಷ್ಣ ಅವರ ಧರ್ಮಪತ್ನಿ. 


[n) 


ಣ್ಯ “ಶ್ರೀ ಗುರುಭ್ಯೋ ನಮಃ” 


ಈಂರ್ಯದರ್ರಿರಚ ಮಣಿ 


೫ ಎಂ. ನರಸಿಂಹ 


ಸಾಧನೆಯ ಹಾದಿಯಲ್ಲಿ ಅವರು ನಮ್ಮವರು 

ಸಂಘವು ಸಾಹಿತ್ಮಿಕ-ಸಾಂಸ್ಕೃತಿಕ-ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ಸಂಘದ 
ಅರ್ಧಶತಮಾನಕ್ಕೂ ಹೆಚ್ಚಿನ ಪಯಣದ ಹಾದಿಯಲ್ಲಿ ಹೆಜ್ಜೆ ಹಾಕಿದವರು ಮತ್ತು ಇಂದು ನಮ್ಮೊಂದಿಗೆ 
ಮುನ್ನಡೆಯುತ್ತಿರುವವರಿಗೆ ವಂದನೆಗಳು. 


ಅಕ್ಷ ರ-ಶಿಕ್ಷ ಣಸೇವೆ ಗೌರವ ಅಧ್ಯಾಪಕವೃಂದ 


ಕನ್ನಡ : ಶ್ರೀವಿ.ರಾಜ, ಶ್ರೀ ಟಿ. ಗೋವಿಂದಯ್ಯ 

ಹಿಂದಿ : ಶ್ರೀಮತಿ ಜಯಂತಿ ಸುರೇಶ್‌ ಕಿಣಿ 

ಇಂಗ್ಲಿಷ್‌ : ಶ್ರೀಮತಿ ಪಿ.ಎಸ್‌. ಸಾವಿತ್ರಿ, ಶ್ರೀ ಶಂಕರ 

ವಿಜ್ಞಾನ : ಶ್ರೀ ಜೆ.ಕೆ. ಗಂಗಾಧರರಾವ್‌, "ಉದಯಭಾನು ವಿದ್ಧಾರತ್ನ', ಶ್ರೀ ಎಸ್‌. ಗೋವಿಂದರಾಜ್‌, "ಉದಯಭಾನು ವಿದ್ಯಾರತ್ನ, ಡಾ. ಜೆ. ರಾಮಚಂದ್ರ 

ಗಣಿತ : ಶ್ರೀ ಎಂ.ಎಲ್‌. ಮುರಳೀಧರ್‌, "ಉದಯಭಾನು ವಿದ್ಯಾರತ್ನ'. ಸಿ.ಎಲ್‌. ಭಾಸ್ಕರ್‌, "ಉದಯಭಾನು ವಿದ್ಯಾರತ್ನ'. ಶ್ರೀ ಎಸ್‌.ಆರ್‌. ಶ್ರೀಧರರಾವ್‌ 


"ಸುವರ್ಣ ಉದಯಭಾನು ವಿದ್ಯಾರತ್ನ. ಡಾ. ಜಿ. ರಾಮಚಂದ್ರ 
ಸಮಾಜವಿಜ್ಞಾನ : ಶ್ರೀಎ. ಕೃಷ್ಣಮೂರ್ತಿ, "ಉದಯಭಾನು ವಿದ್ಯಾರತ್ನ, ಶ್ರೀ ಡಿ. ನಾಗೇಂದ್ರ, "ಉದಯಭಾನು ವಿದ್ಯಾರತ್ನ', ಶ್ರೀಮತಿ ಪಿ.ಎಸ್‌. ಸಾವಿತ್ರಿ 


ದ್ವಿತೀಯ ಪಿ.ಯು.ಸಿ. ವಾಣಿಜ್ಯ 


ಲೆಕ್ಕಶಾಸ್ತ್ರ : ಪ್ರೊಬಿ.ಎಸ್‌. ಪದ್ಮನಾಭ, “ಸುವರ್ಣ ಉದಯಭಾನು ವಿದ್ಯಾರತ್ನ. ಡಾ. ಬಿ.ಟಿ. ವೆಂಕಟೇಶ್‌, "ಉದಯಭಾನು ವಿದ್ಯಾರತ್ನ! 
ಪ್ರೊ ಬಿ.ವಿ. ರುದ್ರಮೂರ್ತಿ, "ಉದಯಭಾನು ವಿದ್ಯಾರತ್ನ. 
ಅರ್ಥಶಾಸ್ತ್ರ : ಶ್ರೀ ಗುಡೂರ್‌ ಭೀಮಸೇನ, ಕೆ.ಎ.ಎಸ್‌. "ಉದಯಭಾನು ವಿದ್ಯಾರತ್ನ”, ಶ್ರೀ ಬಿ. ಹರೀಶ್‌, "ಉದಯಭಾನು ವಿದ್ಯಾರತ್ನ' ಶ್ರೀ ಮುತ್ತೇಗೌಡ 
ವ್ಯವಹಾರ ಅಧ್ಯಯನ : ಪ್ರೊ ಕೆವಿ. ರಾಮರಾವ್‌ "ಉದಯಭಾನು ವಿದ್ಯಾರತ್ನ. ಡಾ. ಎಸ್‌. ಅನಿಲ್‌ಕುಮಾರ್‌ "ಉದಯಭಾನು ವಿದ್ಯಾರತ್ನ' 
ಇಂಗ್ಲಿಷ್‌ : ಶ್ರೀ ವೇಲು ನಿರಂಜನ್‌ 
ಕನ್ನಡ : ಶ್ರೀ ಶ್ರೀನಿವಾಸಮೂರ್ತಿ 
ಇತಿಹಾಸ : ಶ್ರೀ ಕೊಟ್ರಪ್ಪ ಲಕ್ಕಪ್ಪ "ಉದಯಭಾನು ವಿದ್ಯಾರತ್ನ! 
ದ್ವಿತೀಯ ಪಿ.ಯು.ಸಿ. ವಿಜ್ಞಾನ 
ಭೌತವಿಜ್ಞಾನ : ಪ್ರೊ ಬಿ.ವಿ. ನರೇಂದ್ರ, ಶ್ರೀ ಎಸ್‌.ಪಿ. ವಿವೇಕ್‌, ಡಾ. ಎಸ್‌.ಎನ್‌. ಶೋಭಾದೇವಿ 
ರಸಾಯನ ವಿಜ್ಞಾನ : ಪ್ರೊ ಡಿ. ರಾಮಚಂದ್ರಪ್ಪ "ಉದಯಭಾನು ವಿದ್ಯಾರತ್ನ, ಪ್ರೊ. ಎಂ.ಜೆ. ಮುರಳೀಧರ್‌, "ಉದಯಭಾನು ವಿದ್ಯಾರತ್ನ. 
ಪ್ರೊ ರೂಪೇಶ್‌ ಪುತ್ತೂರ್‌, ಡಾ. ಎ.ಎನ್‌. ಲಕ್ಷ್ಮೀ 
ಗಣಿತ ವಿಜ್ಞಾನ : ಪ್ರೊ ವಿಶ್ಸಲ್‌ ವಿ. ಕುಲಕರ್ಣಿ, "ಉದಯಭಾನು ವಿದ್ಯಾರತ್ನ ಪ್ರೊ. ಎಂ.ಎಸ್‌. ವೆಂಕಟರಾಮ್‌, "ಸುವರ್ಣ ಉದಯಭಾನು ವಿದ್ಯಾರತ್ನ 
ಪ್ರೊ. ಎನ್‌.ಆರ್‌. ಶ್ರೀನಾಥ್‌, "ಉದಯಭಾನು ವಿದ್ಯಾರತ್ನ', ಪ್ರೊ. ಎಚ್‌.ಎನ್‌.ಎಸ್‌. ರಾಘವನ್‌, ವಿದ್ದಾನ್‌ ಆರ್‌. ಮಂಜುನಾಥ್‌ 
ಜೀವವಿಜ್ಞಾನ : ಡಾ.ಎಂ.ಜೆ. ಸುಂದರರಾಮ್‌ "ಉದಯಭಾನು ವಿದ್ಯಾರತ್ನ' ಪ್ರೊ ಎಸ್‌. ಶಿವಪ್ರಸಾದ್‌ "ಸುವರ್ಣ ಉದಯಭಾನು ವಿದ್ಯಾರತ್ನ' 


ಕಂಪ್ಯೂಟರ್‌-ಉದ್ಯೋಗಾಧಾರಿತ ತರಬೇತಿ 


ಪ್ರೊ. ಭರತ್‌ಭೂಷಣ್‌, ಪ್ರೊ. ಎಸ್‌.ಎಸ್‌. ಶ್ರೀಕಾಂತ್‌, ಶ್ರೀ ವೆಂಕಟೇಶ್‌, ಶ್ರೀಮತಿ ಸಿ. ದಾಕ್ಷಾಯಿಣಿ, ಶ್ರೀಮತಿ ಶಿಲ್ಪಾ ಶ್ರೀನಿವಾಸ್‌. 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರ - ಗೌರವ ಕಾರ್ಯನಿರ್ವಹಣಾ ಮಂಡಲಿ 


ARIS NE ಪೊ. ಎಚ್‌.ಆರ್‌. ಅಪಣಯ್ಸ ಗೌ॥ ಸದಸ್ನರು 

ಪದನಿಮಿತ್ತ ಸದಸ್ಯರು : ಶ್ರೀ ಬಿ. ಕೃಷ್ಣ, ಶ್ರೀ ಎಂ. ನರಸಿಂಹ, ಆಡಳಿತ ನಿರ್ದೇಶಕರು/ಸಿಇಓ ಪ್ರೊ ಎಚ್‌.ಆರ್‌, ಅಷ್ಟದ್ದಯ್ಯು ಗ್‌ ಸದನ 
ಬಾ pe 
ಶ್ರೀ ಕುಪ್ಪುರಾವ್‌ ಪಂತ್‌, ಸಂಘದ ಕೋಶಾಧ್ಯಕ್ಷರು ಪ್ರೂಎಸ್‌: ಮ ke Si 
ಡಾ. ಎಸ್‌. ಅನಿಲ್‌ ರ್‌, ಸಮಿತಿ ಸದಸ್ಸ 

ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿ p) 
ಡಾ. ನಾ. ಗೀತಾಚಾರ್ಯ, ಗೌ। ಡೀನ್‌ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಡಾ. ಪಿ.ವಿ. ನಾರಾಯಣ, ಗೌ॥ ಸದಸ್ಯರು ಡಾ. ವೈಸಿ. ಕಮಲಾ, ಗೌ॥ ಡೀನ್‌ 


ಡಾ.ಕೆ. ಶೇಷಮೂರ್ತಿ, ಗೌ॥ ಡೀನ್‌ 

ಶ್ರೀ ಟಿ.ಆರ್‌. ಅನಂತರಾಮು, ಗೌ॥ ಸದಸ್ಯರು 

ಡಾ. ವೈ. ತುಳಜಪ್ಪ, ಗೌ। ಸದಸ್ಯರು 

ಡಾ. ಸುಮಂಗಲ ಮುಮ್ಮಿಗಟ್ಟಿ ಗೌ ಸದಸ್ಯರು 

ರೊ. ಡಾ. ಆರ್‌. ಕೃಷ್ಣ ಗೌ॥ ಸದಸ್ಯರು 
ನಿಯತ ಪ್ರಕಟಣೆಗಳು : 'ಉದಯವಿಕಾಸ' - ಷಣ್ಗಾಸಿಕ ಸಂಶೋಧನಕ್ಕೃತಿ, ಸಂಪಾದಕರು : ಡಾ. ನಾ. ಗೀತಾಚಾರ್ಯ 
"ಉದಯಸೌರಭ' ಸಂಘದ ತ್ರೈಮಾಸಿಕ ಮುಖವಾಣಿ, ಸಂಪಾದಕರು : ಪ್ರೊ. ಶಾಂತರಾಜು, ಆಡಳಿತ ಸಂಪಾದಕರು : ಶ್ರೀ ಎಂ. ನರಸಿಂಹ 


ಪ್ರೊ. ಶಾಂತರಾಜು, ಗೌ॥ ಸದಸ್ಯರು. ಸಂಚಾಲಕರು 
ಡಾ. ಶ್ಯಾಮಲಾ ರತ್ನಕುಮಾರಿ, ಗೌ ಸದಸ್ಯರು 

ಡಾ. ಎನ್‌.ರವಿ, ಗೌ॥ ಸದಸ್ಯರು 

ಡಾ. ಶೀಲಾದೇವಿ ಎಸ್‌. ಮಳಿಮಠ, ಗೌ॥ ಸದಸ್ಯರು 


ಉದಯಸೌರಭ 


ಹಿ೦ಂಪಹಾಂದಈೀಯ 


"ಉದಯಭಾನು ಜನತಾ ವಿಶ್ರವಿದ್ಯಾಲಯ' 


ಬಂದೆ ಅಭಿಪ್ರಾಯವುಳ್ಳ ಅನೇಕ ವ್ಯಕ್ತಿಗಳು ಸೇರಿ ನಡೆಸುವ 
ಸಂಘಟನೆಗಳು ಸಮಾಜಮುಖಿಯಾಗಿ ಚಿಂತಿಸುವುದರ ಮೂಲಕ 
ಸಮಾಜದ ಒರೆಕೋರೆಗಳನ್ನು ತಿದ್ದಿ ಸರಿ ದಿಕ್ಕಿನಲ್ಲಿ ನಡೆಸುವ 
ಶಕ್ತಿಯನ್ನು ಹೊಂದಿರುತ್ತದೆ. ಅಂತಹ ಸಂಸ್ಥೆಗಳು ಸ್ಪಾರ್ಥದ 
ಯಾವುದೇ ಅಭಿಲಾಷೆಯನ್ನು ಇಟ್ಟುಕೊಳ್ಳದೆ ಸಾಮಾಜಿಕ 
ಪರಿವರ್ತನೆಯ ಮೂಲ ಆಶಯವಾಗಿ ಇರಿಸಿಕೊಂಡು ಅನೇಕ 
ವಿಭಾಗಗಳಲ್ಲಿ ತನ್ನ ತನವನ್ನು ಪ್ರಚುರಪಡಿಸಿಕೊಳ್ಳುತ್ತಲೇ 
ಸಾಗಿಬರುತ್ತಿರುತ್ತದೆ. ಈ ನಿಟ್ಟಿನಲ್ಲಿ ತನಗೊದಗಿದ ಎಡರು- 
ತೊಡರುಗಳನ್ನೆಲ್ಲ ಮೀರಿ ಸಹನೆಯಿಂದ ಆಶಯದೆಡೆಗೆ ಸಾಗುವ 
ಸಂಸ್ಥೆಗಳು ಅತಿ ವಿರಳವೆಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ 
ಉದಯಭಾನು ಕಲಾಸಂಘವು ಬೆಂಗಳೂರಿನ ಹೃದಯಭಾಗದಲ್ಲಿ 
ಕೆಲವೇ ಆಗಿನ ಯುವಕರ ಚೈತನ್ಯಶಕ್ತಿಯಿಂದ ಆರಂಭಗೊಂಡು 
ಇಂದಿನವರೆಗೂ ಹಂತ ಹಂತವಾಗಿ ಬೆಳೆಯುತ್ತಲೇ ನಾಡಿನ ಶ್ರೇಷ್ಠ 
ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಅನೇಕ ಪ್ರಶಸ್ತಿ. 
ಪುರಸ್ವಾರಗಳನ್ನು ತನ್ನದಾಗಿಸಿಕೊಂಡಿರುವ ಈ ಸಂಸ್ಥೆ ಸಾಹಿತ್ನ 
ಸಂಸ್ಕೃತಿ, ಶಿಕ್ಷಣಸೇವೆ, ಸಮಾಜ, ಕ್ರೀಡೆ, ಧಾರ್ಮಿಕ, ಗಣಕವಿಜ್ಞಾನ. 
ವಿಜ್ಞಾನ. ವಾಣಿಜ್ಯ, ನಿರ್ವಹಣೆ ಅಧ್ಯಯನಾಂಗ, ಇನ್ನೂ ಹತ್ತು 
ಹಲವಾರು ವಿಭಾಗಗಳಲ್ಲಿ ನಾಡಿಗೆ ಅನಿವಾರ್ಯವೆನಿಸುವ ಹೊಸ ಹೊಸ 
ವಿಚಾರಗಳನ್ನು ನೀಡುವುದರ ಮೂಲಕ ತಾನು ಬದಲಾವಣೆಗೆ 
ಒಗ್ಗುತ್ತಲೇ ಸಮಾಜವನ್ನು ಸನ್ಮಾರ್ಗದಲ್ಲಿ ಬದಲಾಯಿಸುವ 
ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ. ಈ ಅಂಶವನ್ನು 
ಮನಗಂಡ ಹಿರಿಯ ಮಾಜಿ ಸಚಿವರಾದ ಡಾ. ಲೀಲಾದೇವಿ ಆರ್‌. 
ಪ್ರಸಾದ್‌ ಅವರು, ವಿವಿಧೋದ್ದೇಶ ವಿಶ್ವವಿದ್ಯಾನಿಲಯ ಎಂದು 
ಶ್ಲಾಘಿಸಿದರು. ಅಂತೆಯೇ ಹಿರಿಯ ಪ್ರಸಿದ್ಧ ಕವಿಗಳಾದ ಡಾ. 
ಹೆಚ್‌.ಎಸ್‌. ವೆಂಕಟೇಶಮೂರ್ತಿ ಯವರು "ಉದಯಭಾನು 
ವದ್ಯಾರತ್ನ' ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡುತ್ತ ಉದಯಭಾನು 
ಕಲಾಸಂಘವು ಒಂದು "ಜನತಾ ವಿಶ್ವವಿದ್ಯಾಲಯ” ಎಂದು ಹೆಮ್ಮೆಯ 
ಮಾತನ್ನು ಆಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. 


ಉನ್ನತ ಅಧ್ಯಯನ ಕೇಂದ್ರವನ್ನು ಆರಂಭಿಸುವುದರ ಮೂಲಕ 
ಸಾಹಿತ್ಯ, ಸಂಸ್ಕೃಶಿ, ವಾಣಿಜ್ಯ ಮತ್ತು ವ್ಯವಹಾರ ಅಧ್ಯಯನ, 
ವಿಜ್ಞಾನ: ಸಮಾಜ ವಿಜ್ಞಾನದಲ್ಲಿ ವಿಶೇಷವಾದ ಶೈಕ್ಷಣಿಕ 
ಕಾರ್ಯಚಟುವಟಿಕೆಗಳನ್ನ ನಡೆಸುವುದರ ಮೂಲಕ ಒಂದು 
ಉನ್ನತ ಅಧ್ಯಯನ ಕೇಂದವಾಗಿ ಮಾರ್ಪಟ್ಟಿರುವ ನಮ್ಮ 
ಉದಯಭಾನು ಕಲಾಸಂಘವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ 
ವಿಶ್ವವಿದ್ಯಾನಿಲಯಗಳಿಂದ ಸ್ನಾತಕ, ಸ್ನಾತಕೋತ್ತರ ಮತ್ತು 


ಸಂಶೋಧನಾ ಕೇಂದಗಳನ್ನು ತೆರೆಯುವ ನಿಟ್ಟಿನಲ್ಲಿ ಕಾರ್ಯಪವೃತ್ತ 
ವಾಗಿದೆ. ಈ ಹಿನ್ನೆಲೆಯಲ್ಲಿ ಹೀಗಾಗಲೇ "'ಉದಯವಿಕಾಸ'ವೆಂಬ 
ಸಂಶೋಧನಾತ್ಸಕ ಷಣ್ಗಾಸಿಕ ಪತ್ರಿಕೆಯನ್ನು ಪ್ರಕಟಿಸುತ್ತ ಬಂದಿರುವುದು 
ಇತ್ತೀಚಿನ ಸಂಶೋಧಕರಿಗೆ ಮತ್ತು ವಿಮರ್ಶಕರುಗಳಿಗೆ ತಮ್ಮ 
ಬರವಣಿಗೆಯನ್ನು ಪ್ರಕಟಿಸಿಕೊಳ್ಳಲು ಅವಕಾಶ ನೀಡಿದೆ. ಇದರ 
ಜೊತೆಯಲ್ಲೇ ಪ್ರತಿ ಮೂರು ತಿಂಗಳಿಗೊಮ್ಮೆ ಸಂಘದ ಮುಖವಾಣಿ 
"ಉದಯಸೌರಭ'ವು ಅನೇಕ ವಿಶೇಷತೆಗಳನ್ನು ಒಳಗೊಂಡು 
ಬರುತ್ತಿರುವುದು ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಲಹೆ, 
ಸಹಕಾರಗಳೇ ಕಾರಣವೆಂಬುದನ್ನು ನಾನೆಂದೂ ಮರೆಯಲಾರೆ. 


ಈ ತ್ರೈಮಾಸಿಕ "ಉದಯಸೌರಭ' ಗೌರವ ಕಾರ್ಯದರ್ಶಿಗಳ 
ಕಾಲಂ, ಅವಲೋಕನ, ವಿಶೇಷ ಕಾಲೇಜಿನೆಡೆಗೆ ಕನ್ನಡ ನಡಿಗೆ, 
ಆರೋಗ್ಯ ಭಾಗ್ಯ, ಸ್ಥಳೀಯತೆ, ಆದರ್ಶ, ಜ್ಞಾನ-ವಿಜ್ಞಾನ ಮತ್ತು 
ಇತರೆ ವಿಶೇಷ ತಲೆಬರಹಗಳನ್ನೊಳಗೊಂಡ ಈ ಸಂಚಿಕೆಯನ್ನು 
ತಮ್ಮ ಮುಂದಿಡುತ್ತ ಸಂಘ ಅಕ್ಟೋಬರ್‌ 2018ರಿಂದ ಡಿಸೆಂಬರ್‌ 
31ರವರೆಗೆ ನಡೆಸಿಕೊಂಡು ಬಂದ ವಿಶೇಷ ಉಪನ್ಕಾಸಗಳು, 
ಆರೋಗ್ಯ ಶಿಬಿರಗಳು, ಉಚಿತ ಪಾಠ ಪ್ರವಚನಗಳು, ವಿಚಾರ 
ಸಂಕಿರಣಗಳು, ಧಾರ್ಮಿಕ ಸತ್ತಂಗ ಈ ಕಾರ್ಯಕ್ರಮಗಳನ್ನು 
ಜನಮನದಾಲಯಕ್ಕೆ ತರುವ ಉದ್ದೇಶ ನಮ್ಮದು. ನಮ್ಮ ಸಂಘ ಈ 
ಮೂರು ತಿಂಗಳಲ್ಲಿ ವಿಶೇಷವಾದ ಅನೇಕ ಕಾರ್ಯಕ್ರಮಗಳನ್ನು 
ರೂಪಿಸಿ ಎಂದಿಗಿಂತ ಹೆಚ್ಚಿನ ಗೌರವವನ್ನು ಪಡೆದುಕೊಂಡಿದೆ 
ಎಂಬುದು ನನ್ನ ಅನಿಸಿಕೆ ಅವುಗಳ ಪಕ್ಷಿನೋಟವೇ ಈ 
“ಉದಯಸೌರಭ', ದಯಮಾಡಿ ಪರಾಮರ್ಶಿಸಿ. 


"'ಉದಯಸೌರಭ' ಅನೇಕ ವರ್ಷಗಳಿಂದ ಪ್ರಕಟವಾಗುತ್ತಿದ್ದ 
ಸಂಘ ಮತ್ತು ಸದಸ್ಕರು ಹಾಗೂ ಜನಸಾಮಾನ್ಯರ ನಡುವೆ ಸಂಪರ್ಕ 
ಸೇತುವೆಯಾಗಿ ಮಾಹಿತಿಗಳನ್ನು ಕಾಲ-ಕಾಲಕ್ಕೆ ತಲುಪಿಸುವುದನ್ನು 
ಗುರಿಯಾಗಿಸಿಕೊಂಡಿದೆ. ಪ್ರಸ್ತುತ, ಈ ಸಂಚಿಕೆ ಅನೇಕ ಉಪಯುಕ್ತ 
ಮಾಹಿತಿಗಳೊಂದಿಗೆ ತಮ್ಮ ಮುಂದಿದೆ. ಪರಾಂಬರಿಸಿ, ಪ್ರೋತ್ಲಾಹಿಸಿ 
ಎಂದು ಕೋರಿಕೊಳ್ಳುತ್ತೇನೆ. ನಮ್ಮೊಡನೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ 
ಸಹಕರಿಸಿದ ಸರ್ವರಿಗೂ ವಂದನೆಗಳು. 


೫ ಪ್ರೊ ಶಾಂತರಾಜು 
ಸಂಪಾದಕರು 


ಉದಯಸೌರಭ 


AS ಉದಯಭಾನು... ಸಾರ್ವಜನಿಕ ಆರೋಗ್ಯ ಪಾಲನೆ ಬ್ದೆ 
ಯೌ ಡಾ. ಚಂದ್ರಕಲಾ ರಾಜಣ್ಣ ಅವರ ಅವಲೋಕನ 


ಪಂದರ್ಭ : ಸಂಪದ 54ವೆಯ ಹಂಸ್ಥಾಪನಾ ವಿವಾಚರಣೆ, ವಿವನಾ೦ಹ : 23-06-2೦18 


ಪ್ರತಿಯೊಬ್ಬರೂ ಆರೋಗ್ಯವಾಗಿರಾಬೇಕೆಂಬುದೇ ಆರೋಗ್ಯಪಾಲನೆಯ ಗುರಿ. ಇದು ಒಂದು ಕಳಕಳಿಯಾಗಷ್ಟೇ ಉಳಿಯದೆ ಕಾರ್ಯರೂಪಕ್ಕೆ ತಂದ 
ಮೆರಗು ಉದಯಭಾನು ಕಲಾಸಂಘಕ್ಕೆ ಇದೆ. ಕಾರ್ಯಭಾರಗಳು ನೂರಾರು. ಅದರಲ್ಲಿ ಸಾರ್ವಜನಿಕ ಆರೋಗ್ಯಪಾಲನೆಯೂ ಒಂದು. ಅಸಕ್ತ ಮತ್ತು 
ನಿಶಕ್ಷ್ತ ಸಮಾಜವನ್ನು ಆರೋಗ್ಯಕರವಾಗಿ ಬೆಳೆಸಬೇಕೆಂಬ ಮಹದಾಕಾಂಕ್ಷೆಯೇ ಆರೋಗ್ಯಪಾಲನೆಗೆ ಬೀಜಾಂಕುರವಾಯಿತು. ಉದಯಭಾನು 
ಕಲಾಸಂಘವು ಪ್ರಾರಂಭದಿಂದಲೇ ಬಡಾವಣೆಯ ಸ್ವಚ್ಛತೆ. ನೈರ್ಮಲ್ಯ, ಆರೋಗ್ಯ ಸಂರಕ್ಷಣೆಯ ಧ್ವೇಯದಡಿಯಲ್ಲಿ ಕೆಲವು ಉಚಿತ ಆರೋಗ್ಯ 
ತಪಾಸಣೆಯ ಶಿಬಿರಗಳನ್ನು ಏರ್ಪಡಿಸಿ ನಾಗರಿಕರಿಗೆ ಸಹಾಯ ಮಾಡುತ್ತಿದೆ. ಉದಯಭಾನು ಮೊದಲಿಗೆ ಒಂದು ವಾಚಾನಾಲಯವಾಗಿ, ಕೆಲವು 
ಉತ್ಸಾಹಿ ಯುವಕರ ಸಹಕಾರದಿಂದ 12-06-1965ರಂದು, ಶನಿವಾರ ಸಾಯಂಕಾಲ ಉದಯವಾಯಿತು. ಇವರಲ್ಲಿ ಮುಖ್ಯರಾದವರು ಶ್ರೀ ಎಲ್‌. 
ವೆಂಕಟಪ್ಪ ಮತ್ತು ಶ್ರೀ ಎಂ. ನರಸಿಂಹ ಅವರು. ಉದಯಭಾನು ಕಲಾಸಂಘವು 2015-16ರಲ್ಲಿ ಸುವರ್ಣ ಮಹೋತ್ಸವ ಆಚರಿಸಿ ಮುಂದೆ ಹೆಚ್ಚೆ ಇಟ್ಟಿದೆ. 
ವರ್ಷಗಳು ಕಳೆದಂತೆ ಕಾರ್ಯವ್ಯಾಪ್ತಿ ಹೆಚ್ಚಾಗುತ್ತಾ ಹೋಗಿ ಹೆಮ್ಮರವಾಗಿ ಬೆಳೆದು ಸಮಾಜ ಸೇವೆಯಲ್ಲಿ ಒಂದು ಪ್ರಮುಖ ಪಾತ್ರವಹಿಸಿದೆ. 


ಸುಂಕೇನಹಳ್ಳಿ ಕೆಂಪೇಗೌಡನಗರ ಗವಿಪುರದಲ್ಲಿ ಸಾಮಾಜಿಕವಾಗಿ ಹಿಂದುಳಿದವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರೇ ಹೆಚ್ಚು. 
ಇಂತಹವರಿಗೆ ಅನುಕೂಲವಾಗಲೆಂದು ಆರೋಗ್ಯ ಪಾಲನೆಯ ಕಾರ್ಯವನ್ನು ಸಾಹಿತ್ಮಿಕ-ಸಾಂಸ್ಕೃತಿಕ, ಸಾಮಾಜಿಕ ಚಟುಚಟಿಕೆ ಗಳೊಂದಿಗೆ 
ನಿರ್ವಹಿಸುತ್ತಾ ಎಲ್ಲಾ ಸಂಘಸಂಸ್ಥೆಗಳಿಗೂ ಮಾದರಿ ಯಾಗಿದೆ. ಯುವಕರಲ್ಲಿ ಸೇವಾ ಮನೋಭಾವ ಹೆಚ್ಚುತ್ತಾ ಹೋದಂತೆ ಹಬ್ಬಗಳ ಆಚರಣೆ, 
ಕಲಾಸೇವೆ ಜೊತೆಗೆ, ಉದ್ಯೋಗ ತರಬೇತಿ, ಆರೋಗ್ಯಸೇವೆ, ನಾನಾ ಸೇವೆಗಳು ಸೇರ್ಪಡೆಯಾಗುತ್ತಾ ಬಂದವು. "ಬೆಂಗಳೂರುದರ್ಶನ” ಎಂಬ 
ಬೃಹತ್‌ ಗಂಥ ರಚನೆ ಮಾಡಿ ಬಿಡುಗಡೆ ಮಾಡಿದೆ. ಅಲ್ಲದೆ ನೂರಾರು ಪುಸ್ತಕಗಳು ಪ್ರಕಟವಾಗಿವೆ. 1989ರಿಂದ ಉಚಿತ ವೈದ್ಯಸೇವೆಯಲ್ಲಿ ಪ್ರತಿನಿತ್ಯ ನುರಿತ 
ವೈದ್ಯರಿಂದ "ಆರೋಗ್ಯ ತಪಾಸಣೆ ಮತ್ತು ಔಷಧೋಪಚಾರ” ಎಂಬ ಶೀರ್ಷಿಕೆಯಡಿ ಬಡಜನರಿಗೆ ಸೇವೆಯನ್ನು ನೀಡುತ್ತಿದೆ. ಮೊದಲಿಗೆ ಡಾ. ಶಮಂತ 
ಮಣಿ ನರೇಂದನ್‌ ಅವರು ಮಕ್ಕಳ ಶಿಬಿರ ನಡೆಸಿಕೊಟ್ಟಿದ್ದರು. ಆ ನಂತರ ಡಾ. ಬೃಂದಾಸತೀಶ್‌ ಮತ್ತು ಡಾ. ನಾಗರತ್ನಬೇಲಿ ಅವರು ಈ ಉಪಯುಕ್ತ 
ಕಾರ್ಯಕ್ರಮಕ್ಕೆ ನೆರವಾದರು. ಪ್ರತಿದಿನ ಸಾಯಂಕಾಲ ಒಂದರಿಂದ ಎರಡು ಗಂಟೆಗಳು ಈ ಸೇವೆ ದೊರೆಯುತ್ತಿದೆ. ಅಲೋಪತಿ, ಆಯುರ್ವೇದ. 
ಹೋಮಿಯೋಪತಿ, ಮಾನಸಿಕ ಚಿಕಿತ್ಸಕರೂ, ಸಲಹಾಗಾರರೂ ಬಂದು ಸಾಮಾನ್ಯ ಚಿಕಿತ್ಸೆ ಮತ್ತು ಸಲಹೆ ನೀಡುತ್ತಿದ್ದಾರೆ. ವಿವರಗಳು ಈ ರೀತಿ ಇದೆ. 


ಪ್ರತಿದಿನ ಉಚಿತ ವೈದ್ಯಕೀಯ ಸಲಹೆ ಮತ್ತು SSNMC Super Speciality Hospital 
ಸಾಮಾನ್ಯ ಔಷಧೋಪಚಾರ ರಾಜರಾಜೇಶ್ವರಿನಗರ, ಇವರ ಸಹಕಾರದಿಂದ 
ಪ್ರತಿ ಭಾನುವಾರ. ಬೆಳಗ್ಗೆ 9-10 ಗಂಟೆ - ಪ್ರತಿ ಸೋಮವಾರ, ಸಂಜೆ 5-6 ಗಂಟೆ ಉಚತ ಕೃದಯ ಅಪಾಸಣಾ:ಮ್ಯ ಸಲಹಾ ತಿದಿತ 
ಪ್ರತಿ ಮಂಗಳವಾರ, ಸಂಜೆ 5-6 ಗಂಟೆ - ಪ್ರತಿ ಬುಧುವಾರ, ಸಂಜೆ 4-5 ಗಂಟೆ ಪ್ರತಿಏಶಡು ತಿಂಗಳಿಗೊಮ್ಮೆ ೩೦ಗಳ ಮೊದಲನೆಯ ಭಾನುವಾರ 
ಪ್ರತಿ ಗುರುವಾರ, ಸಂಜೆ 5-6 ಗಂಟೆ - ಪ್ರತಿ ಶುಕ್ತವಾರ, ಸಂಜೆ 5-7 ಗಂಟೆ i 


(ಅವಶ್ಯಕವುಳ್ಳವರು ಒಂದು ದಿನ ಮುಂಚಿತವಾಗಿ ಹೆಸರು ನೋಂದಾಯಿಸಬೇಕು.) 


ಹತ ತನಿಮಾರ ಸಂಡೆ 5-6 ಗಂಜಿ ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಶಂಕರಪುರ 
ko) ೨ ಷ 


ಅವರ ಸಹಕಾರದಿಂದ 
ಉಚಿತ ಕ್ಯಾನ್ಸರ್‌ ತಪಾಸಣಾ ಮತ್ತು ಸಲಹಾ ಶಿಬಿರ. 
ಪ್ರತಿ ಎರಡು ತಿಂಗಳಿಗೊಮ್ಮೆ ತಿಂಗಳ ನಾಲ್ಕನೆಯ ಭಾನುವಾರ 
ಬೆಳಗ್ಗೆ 10.00 ಗಂಟೆಯಿಂದ 12.00 ಗಂಟೆಯವರೆಗೆ 


ನೇತ್ರ ಪರೀಕ್ಷೆ - ನೇತ್ರ ತಜ್ಜಧಾದ - ಡಾ. ನಾಗರತ್ನ ಬೇಲಿ 
ಹಿರಿಯ ವೈದ್ಯರಾದ -ಡಾ. ಪೂರ್ಣಿಮಾ ಜಗನ್ನಾಥ್‌ 
ಹಿರಿಯ ವೈದ್ಯರಾದ - ಡಾ. ಎಚ್‌.ಎಸ್‌. ಚಂದ್ರಕಲಾ ರಾಜಣ್ಣ 
ಆಯುರ್ಮೇದ ತಜ್ಯಧಾದ - ಡಾ. ಎ. ರಾಮಕೃಷ್ಣನ್‌ 


ಮಾನಸಿಕ ಸಲಹಾ ತಚ್ಜೆ ಶ್ರೀಮತಿ ಕಪಿಲಾ ಶ್ರೀಧರ್‌ ಅವರಿಂದ "ಮಕ್ಕಳ ಮನೋದೈಹಿಕ 
ಬೆಳವಣಿಗೆ ಹೆತ್ತವರಿಗೆ ಒಂದು ಮಾರ್ಗಸೂಚಿ” ಹಾಗೂ “ಮಾನಸಿಕ ಒತ್ತಡಗಳ 
ನಿಭಾವಣೆ ಮತ್ತು ಆರೋಗ್ಯ” ಕುರಿತು ಉಚಿತ ಸಲಹೆ ಮಾರ್ಗದರ್ಶನ 


ಹಿರಿಯ ವೈದ್ಯರಾದ - ಡಾ. ಎಚ್‌.ಎಸ್‌. ರಾಜಣ್ಣ 
ಔಷಧಿಗಳ ದಾನಿಗಳು : ಶ್ರೀ ಮಹೇಂದ್ರ ಚವ್ಹಾಣ್‌, ವರ್ಧಮಾನ್‌ ಫಾರ್ಮ 


ನಾರಾಯಣ ನೇತ್ರಾಲಯ, ರಾಜಾಜಿನಗರ 
ಇವರ ಸಹಕಾರದಿಂದ 
ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ಪರೀಕ್ಷಾ ಶಿಬಿರ ಹಾಗೂ 
ಡಾ.ಎಂ.ವಿ. ಶಶಿಧರ್‌ ಅವರಿಂದ ಉಚಿತ ದಂತ ಪರೀಕ್ಷೆ 
ಪ್ರತಿ ತಿಂಗಳು 2ನೆಯ ಭಾನುವಾರ ಮತ್ತು 4ನೆಯ ಭಾನುವಾರದಂದು 
ಬೆಳಗ್ಗೆ 10.00 ಗಂಟೆಯಿಂದ 12.00 ಗಂಟೆಯವರೆಗೆ ಹಿರಿಯ ಗೌರವ ಸಲಹಾ ವೈದ್ಯರಾದ ಎ. ರಾಮಕೃಷ್ಣನ್‌ ಅವರಿಗೆ ಅಭಿನಂದನೆ 
ಸಂಚಾಲಕರು: ಶ್ರೀ ಟಿ. ಆರ್‌. ಸತ್ಯನಾರಾಯಣ ಮತ್ತು ಶ್ರೀ ಕೆ.ಎನ್‌. ಸೋಮಶೇಖರ್‌ 


ಉದಯಸೌರಭ 


ಈ ಹಿಂದೆ ಸೇವೆ ಸಲ್ಲಿಸಿರುವ ವೈದ್ಯರುಗಳು : ಡಾ. ವೆಂಕಟಕೃಷ್ಣ. ಹೆಚ್‌.ಎಸ್‌. ಡಾ. ವಿ. ವೆಂಕಟೇಶ್‌, ಡಾ. ಬಿಸಿ. ಬೊಮ್ಮಯ್ಯ 
ಡಾ. ರಘುನಾಥ್‌ ವಿ. ಡಾ.ಹೆಚ್‌.ವಿ. ನಟರಾಜ್‌, ಡಾ. ಸುಹಾಸಿನಿ ಬಾಯಿ, ಹೆಚ್‌.ಜಿ. ಡಾ. ಎ. ಕಲ್ಲನ, ಡಾ. ಎಸ್‌.ರವಿ, ಡಾ. ಕೆ. ಜಯಲಕ್ಷ್ಮೀ, 
ಡಾ. ವಸಂತಿಮಾಧವ ಆಚಾರ್ಯ, ಡಾ.ಕೆಕೆ. ಚಂದಪ್ಪ ಡಾ. ಎಂ. ಮೋಹನ್‌ ಕುಮಾರ್‌, ಶ್ರೀ ಮನೋರಂಜನ್‌, ಡಾ. ಚಂದ್ರಶೇಖರ್‌, ಡಾ. 
ವಸಂತಕುಮಾರಿ, ಡಾ ಕಲ್ಲೇಶಪ್ಪ ಎಸ್‌.ಎನ್‌., ಡಾ. ಮಧು, ಎಸ್‌.ಎಸ್‌. ಡಾ. ಟಿ.ಪಿ. ಭವಾನಿ ಶಂಕರ್‌, ಡಾ. ಪುಷ್ಟ ಡಾ. ಬಿಂದು, ಎಲ್‌, ಡಾ. ವಿದ್ವಾರಾಣಕಿ, 
ಎಂ. ಡಾ. ಎನ್‌. ಪಕಾಶ್‌, ಡಾ. ಕೆ. ವೆಂಕಟೇಶ್ವರಲು, ಡಾ. ಗಂಗೋತ್ರಿ ಎಸ್‌. 


ಸಹಾಯ-ಸಹಕಾರ : ಡಾ. ಭುಜಂಗಶೆಟ್ಟಿ, ಡಾ. ರೋಹಿತ್‌ ಶೆಟ್ಟಿ, ಡಾ. ಸಿ.ಎನ್‌. ಮಂಜುನಾಥ್‌, ಡಾ. ಬಿ.ಎಸ್‌. ಶ್ರೀನಾಥ್‌. ಶ್ರೀ ಮಹೇಂದ್ರ ಚವ್ಹಾಣ್‌, 
ವರ್ಧಮಾನ್‌ ಫಾರ್ಮ ಸಂಸ್ಥೆಯವರು ಔಷಧಿಗಳನ್ನು ಪ್ರತಿ ತಿಂಗಳೂ ದಾನವಾಗಿ ನೀಡುತ್ತಿದ್ದಾರೆ. ಶ್ರೀ ದಿನೇಶ್‌, ಮಹರ್ಷಿ ಆಯುರ್ಮೇದ ಸಂಸ್ಥೆಯೂ 
ಆಗಾಗ್ಗೆ ಸಹಾಯ ನೀಡುತ್ತಿದೆ ಈಗ ಬರಿ ಹೊರ ರೋಗಿಗಳನ್ನು ನೋಡುತ್ತಿರುವುದರಿಂದ ಹೆಚ್ಚಿನ ಮತ್ತು ವಿಶೇಷ ಚಿಕಿತ್ಸೆ ಬೇಕೆಂದಿದ್ದರೆ ಉನ್ನತ 
ಆಸ್ಪತೆಗಳಲ್ಲಿ ಚಿಕಿತ್ಸೆ ಪಡೆಯುವಂತೆ ಸಲಹೆ ನೀಡಲಾಗುವುದು. 1975ರಲ್ಲಿ "ಕಣ್ಣು ಚಿಕಿತ್ಸಾ ಶಿಜಿರ”ವನ್ನು ಲಯನ್ಸ್‌ ಕ್ಷಬ್‌ ದಕ್ಷಿಣ, `ಅವರ ಸಹಭಾಗಿತ್ತದಲ್ಲಿ 
ನಡೆಸಲಾಯಿತು. ಶಿಶು ಪ್ರದರ್ಶನ ಮಾಡಿ ಆರೋಗ್ಯವಂತ ಮಕ್ಕಳಿಗೆ ಬಹುಮಾನ ನೀಡಿ ಶಿಶುವಿನ ಆರೋಗ್ಯವನ್ನು ವೃದ್ಧಿಸುವ ಬಗ್ಗೆ ಸಾಮಾನ್ಯ 
ಜನಗಳಿಗೆ ತಿಳುವಳಿಕೆ ನೀಡಲಾಯಿತು. 


1984ರಲ್ಲಿ ಕಾಲರಾ ನಿರೋಧಕ ಚುಚ್ಚುಮದ್ದು ನೀಡಿಕೆಯ ವ್ಯವಸ್ಥೆ ಮಾಡಿ ಕಾಲರಾ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಲು ಸಹಾಯ ಮಾಡಿದೆ. 
1985ರಲ್ಲಿ ಸಿಹಿಮೂತ್ರ ರೋಗ ತಪಾಸಣೆ ಶಿಬಿರವನ್ನು ಮಾಡಲಾಗಿದೆ. 1988ರಲ್ಲಿ ಕಿದ್ದಾಯಿ ಗಂಧಿ ಸಂಸ್ಥೆಗೆ ಅಲ್ಲಿನ ರೋಗಿಗಳಿಗೆ ಅನ್ನದಾನಕ್ಕೆ 
ಸಂಘದಿಂದ ದತ್ತಿ ಸ್ಥಾಪಿಸಿದೆ. ಲಯನ್ಸ್‌ ಕ್ಷಬ್‌ ಪಶ್ರಿಮ- ಇವರಿಗೆ ಕಣ್ಣಿನ ಪೊರೆ ಶಸ್ತಚಿಕತೆಗಾಗಿ (ಅಕ್ಷಿ ಜೋಡಣೆ ವಿಭಾಗಕ್ಕೆ) NaN ದ್ರಿ 
ನೀಡಲಾಗಿದೆ. ಹೀಗೆಯೇ ಅನೇಕ ಆರೋಗ್ಯ ಸೇವೆಯನ್ನು ಸಂಘದಿಂದ ನಿಸ್ಪಾರ್ಥವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. 1989ರಲ್ಲಿ ವೈದ್ಯಕೀಯ 
ತಪಾಸಣೆ ಮತ್ತು ಉಚಿತ ಸಾಮಾನ್ಯ ಔಷಧೋಪಚಾರವನ್ನು ಕಣ್ಣು ಪರೀಕ್ಷಾ ಶಿಬಿರ ಮತ್ತು ಕಿವಿ. ಮೂಗು, ಗಂಟಲು, ಪರೀಕ್ಷಾ ಶಿಬಿರವನ್ನು 
ಆಯೋಜಿಸಿ ಫಲಾನುಭವಿಗಳಿಗೆ ಹಾದ ಅನುಕೂಲ ಮಾಡಿದೆ. 1991ರಲ್ಲಿ ಪ್ರತಿದಿನ ವೈದ್ಯಕೀಯ ಸಲಹೆ ಹಾಗೂ ಔಷಧೋಪಚಾರವನ್ನು ಸಮಾಜಕ್ಕೆ 
ಸಿಗುವಂತೆ ಪ್ರಾರಂಭ ಮಾಡಿದೆ. 1993ರಲ್ಲಿ ರಜತ ಮಹೋತ್ಸವ ಆಚರಣೆಯ ವರ್ಷ, ಚರ್ಮರೋಗ ಮತ್ತು ಕುಷ್ಠರೋಗ ತಪಾಸಣಾ ಶಿಬಿರವನ್ನು 
ಆಯೋಜಿಸಲಾಯಿತು. 1994ರಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಕಾರ್ಯಕ್ರಮಗಳಾದವು. ರಕ್ತದಾನ ಶಿಬಿರ, ವೈದ್ಯರ ಮತ್ತು ಶಿಕ್ಷಕರ ದಿನಾಚರಣೆ 
ಮಾಡಲಾಯಿತು. 


ಈಗ ಪ್ರತಿ ತಿಂಗಳೂ ನೇತ್ರ ಪರೀಕ್ಷಾ ಮತ್ತು ಪೊರೆಶಸ್ತ ಚಿಕಿತ್ಸೆ ಶಿಬಿರವನ್ನು ರಾಜಾಜಿನಗರ, ನಾರಾಯಣ ನೇತ್ರಾಲಯ ಸಹಯೋಗದಿಂದ 
ನಡೆಸಲಾಗುತ್ತಿದೆ. ಪ್ರತಿ ತಿಂಗಳೂ 2 ಮತ್ತು 4ನೇ ಭಾನುವಾರ ಎರಡು ಶಿಬಿರಗಳನ್ನು ಏರ್ಪಡಿಸಿ ಕಣ್ಣು ತಪಾಸಣೆ ಮಾಡಿ ಉಚಿತ ಪೊರೆಶಸ್ತ 
ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. 


ಣ ~ ಊ 
ವರ್ಷ ನೋಂದಣಿ ಮಾಡಿಸಿದವರು ಫಲಾನುಭವಿಗಳು ಪೊರೆಶಸ್ತ್ರ ಚಿಕಿತ್ರೆ ಫಲಾನುಭವಿಗಳು 
2010-11 
2011-12 


2012-13 
2013-14 


2014-15 
2015-16 
2016-17 
2017-18 
2018-19 


2018-19 (27-05-2018ರವರೆಗೆ) 


ಇತ್ತೀಚಿನವರೆಗೆ ಪ್ರತಿ 3 ತಿಂಗಳಿಗೊಮ್ಮೆ ಹೃದಯ ಸಂಬಂಧಿ ರೋಗಿಗಳಿಗೆ ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯಿಂದ 
ಶಿಬಿರಗಳನ್ನು ಆಯೋಜಿಸಲಾಗಿದೆ. ಪ್ರತಿ ಶಿಬಿರದಲ್ಲೂ 100-150 ಜನರಿರುತ್ತಾರೆ. ಅವರಿಗೆ (ಬಿ.ಪಿ.) ರಕ್ತದೊತ್ತಡ, ಸಕ್ಕರೆ ಖಾಯಿಲೆ ಇದೆಯೇ ಎಂದು 
ಪರೀಕ್ಷಿಸಿ ಇ.ಸಿ.ಜಿ. ಮಾಡಿ ಸೂಕ್ತ ಸಲಹೆಯನ್ನು ಕೊಡಿಸಲಾಗುತ್ತಿದೆ. ಯಾರಿಗಾದರೂ ವಿಶೇಷ ಚಿಕಿತ್ಸೆ ಬೇಕಿದ್ದರೆ ಜಯದೇವ ಸಂಸ್ಥೆಗೆ ಕಳುಹಿಸಿ ಸ್ಪಲ್ಪ 
ಕಡಿಮೆ ಖರ್ಚಿನಲ್ಲಿ Aಗg್ರiogram and angioplasppyMನ್ನು ಮಾಡಲಾಗುತ್ತಿದೆ. 


ಉದಯಸೌರಭ 


ಇಲ್ಲಿಯವರೆಗೆ 19 ಹೃದಯ ತಪಾಸಣಾ ಶಿಬಿರಗಳು ನಡೆದಿವೆ 


ವರ್ಷ ನೋಂದಣಿ ಮಾಡಿಸಿದವರು ಫಲಾನುಭವಿಗಳು 
2013-14 724 389 
2014-15 792 429 
2015-16 746 432 
2016-17 777 460 
2017-18 219 168 
ಒಟ್ಟು 3258 1878 


ಶ್ರೀ ಶಂಕರ ಕ್ಯಾನ್ಸರ್‌ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಹಯೋಗದಿಂದ 20 ಕ್ಯಾನ್ಸರ್‌ ತಪಾಸಣಾ ಶಿಬಿರಗಳನ್ನು ಮಾಡಲಾಗಿದೆ. ಹೆಚ್ಚಿನ 
ಚಿಕಿತ್ಸೆ ಬೇಕಾಗಿದ್ದಲ್ಲಿ ಅವರಲ್ಲಿಗೆ ಕಳುಹಿಸಿ ಸೂಕ್ತ ಚಿಕಿತ್ಲೆಕೊಡಿಸಲಾಗುತ್ತಿದೆ. 


ತತ ಈ 
ವರ್ಷ ನೋಂದಣಿ ಮಾಡಿಸಿದವರು ಫಲಾನುಭವಿಗಳು 
2014-15 205 142 
2015-16 190 109 
2016-17 294 224 
2017-18 225 191 
ಒಟ್ಟು 914 666 


ಹಲ್ಲಿನ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಹಲ್ಲಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗುತ್ತಿದೆ. ಈ ಹಿಂದೆ ಡಾ.ಎಲ್‌. ಬಿಂದು ಅವರು 
ನೆರವಾಗಿದ್ದಾರೆ. ಈಗ ಡಾ. ಎಂ.ವಿ. ಶಶಿಧರ್‌ ಅವರು ಶಿಬಿರವನ್ನು ನಡೆಸಿಕೊಡುತ್ತಿದ್ದಾರೆ. ಗ್ರಾಮಾಂತರ ಪ್ರದೇಶಗಳಲ್ಲೂ ಈ ಹಿಂದೆ ಆರೋಗ್ಯ 
ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಹೀಗೆ ಅನೇಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೆಂಗಳೂರು ಹಾಗೂ ಇತರ 
ನಾಗರಿಕರಿಗೂ ಅನುಕೂಲ ಮಾಡಿಕೊಡುತ್ತಿದೆ. 


ದಂತ ಪರೀಕ್ಷಾ ಶಿಬಿರಗಳು ಇಲ್ಲಿ ಸೇವೆ ಮಾಡುವ ವೈದ್ಯರುಗಳಿಗೆ ವೈದ್ಯದಿನಾಚರಣೆಯ ದಿನದಂದು ಸನ್ಮಾನ ಮಾಡಲಾಗುತ್ತದೆ. 

ಫಲಾನುಭವಿಗಳು ವರ್ಷದಲ್ಲಿ ಒಬ್ಬೊಬ್ಬ ಹಿರಿಯ ವೈದ್ಯರಿಗೆ “ಉದಯಭಾನು ವೈದ್ಯರತ್ನ'” ಎಂಬ ಬಿರುದು ನೀಡಿ 
2010-11 - ಗೌರವಿಸಲಾಗುತ್ತಿದೆ. ಈ ಆರೋಗ್ಯ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕೆಂಬ ಆಶಯವಿದೆ. ಈಗ 
2011-12 167 ಕಟ್ಟುತ್ತಿರುವ "ಉದಯಭಾನು ಸುವರ್ಣ ಮಹೋತ್ಸವ ಸ್ಮಾರಕ ಭವನ”'ದಲ್ಲಿ ನೆಲಮಹಡಿಯನ್ನು 
2012-13 445 ಆರೋಗ್ಯಪಾಲನೆಗಾಗಿಯೇ ಮೀಸಲಿಟ್ಟು, ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕೆಂಬ ಆಶಯವಿದೆ. ಆಗಾಗ್ಗೆ 
2013-14 516 ಆರೋಗ್ಯ ರಕ್ಷಣೆ, ಜೊಕ್ಕಟವಾಗಿರುವಿಕೆ, ಯೋಗ, ಕಣ್ಣಿನ ರಕ್ಷಣೆ, ಹೃದಯ ರಕ್ಷಣೆ, ದಂತ ಸಂರಕ್ಷಣೆಯ ಬಗ್ಗೆ 
2014-15 7160 ಚರ್ಚಾಕೂಟ ಏರ್ಪಡಿಸಿ ಯುವ ಜನಾಂಗಕ್ಕೆ ತಿಳುವಳಿಕೆ ಕೊಡುವ ಆಶಯವಿದೆ. ಆಗಾಗ್ಗೆ ಉಪನ್ಯಾಸಗಳನ್ನು 
2015-16 329 ಏರ್ಪಡಿಸಿ ಸಮಾಜಕ್ಕೆ ಆರೋಗ್ಯದ ಬಗ್ಗೆ ಜ್ಞಾನ ನೀಡುವ ಯೋಚನೆ ಇದೆ. ಒಂದು ಸಂಚಾರಿ ಆಸ್ಪತ್ರೆ 
2016-17 458 ಆರಂಭಿಸಿ ಹಳ್ಳಿಗಳಲ್ಲಿ, ಕೊಳೆಗೇರಿಗಳಲ್ಲಿ ಚಿಕಿತ್ಸೆ ಕೊಡುವ ಯೋಜನೆ ಇದೆ. ಸುತ್ತಲಿನ ಜನರಿಗೆ ವಿಶೇಷ 
2017-18 427 ಚಿಕಿತ್ಸೆಯ ಸೌಲಭ್ಯ ಕೊಡಬೇಕೆಂಬ ಗುರಿ ಹೊಂದಿದೆ. ಇದನ್ನೆಲ್ಲಾ ಸಾಧಿಸಲು ಸದಸ್ಯರ, ಜನರ ಮತ್ತು 
2018-19 60 ಸರಕಾರದ ಸಹಾಯ ಹಸ್ತವಿದ್ದರೆ ಖಂಡಿತ ಸಾಧ್ಯವಾಗುತ್ತದೆ. 


ಡಾ. ಚಂದ್ರಕಲಾ ರಾಜಣ್ಣ 
3162 


ಅನಿಪಿಹೆ 


ಹಾ. ಎಜ್‌.ಎನ್‌. ನೆ೦ಕಜೀಕಮೂರ್ತಿ 
ಅತ್ಮಿೀಂಮುದೆ, 
ಉದಿಯಧಾನು ಕದಾನ೦ಫದ ಆಂ ಫಿಟಿಕೋತ್ಸನದಲ್ಲಿ ಧಾದಿಯಾದಿ ತು೦ಬ 
ಹರ್ನಿನಿಟ್ಟಿದ್ದೇನೆ. ಆಂ ನಿ೦ಫಿದಲ್ಲಿ ಕಾಣುವ ಪ್ರೀತಿ-ನ್ನೇಔ ಈು೦ಬಿದ ಧಾವನಲಯಿ | | 
ವಿಠೇಸವಾದದ್ದು. ಪ್ರೀತಿ೦ಯು೦ದ ಅದುವ ಕಿನ್ನಣಿ ಮತ್ತು ನವೆ ಅನಾಮಾನ್ಯಿ. ಅ೦ಧ | ಸಮು ಘಾ | 


ಅಮಾನ್ಯತೆ ನಿಮ್ಮ ನ೦ನ್ನೆಯಿಲ್ಲಿ ನನಜಿ ಕ೦ಹುಬಂದಿದೆ. 
ಹೃತ್ಠೂರ್ನಿನ ಕುಧಾಕ೦ಮಿದಜು 


Lu 


> Kk /4 4 
ಸನ್ಮಾನ್ಯ ಶ್ರೀ ಪಿ.ವಿ. ಮಯ್ಯ ಅವರು (ಬ್ಯಾಂಕಿಂಗ್‌ ತಜ್ನಧು) 
ದಿನಾಂಕ 23-12-2018, ಭಾನುವಾರ, ಆರೋಗ್ಯ ಶಿಬಿರವನ್ನು ಉದ್ದಾಟಿಸಿ 
ಉದಯಭಾನು ಕಲಾಸಂಘದ 2019ರ ಕ್ಯಾಲೆಂಡರ್‌ ಲೋಕಾರ್ಪಣೆ ಮಾಡಿದರು. 


ನೌಟಕ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸುವ 

ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ 

ಬಹುದು ಎಂಬುದಕ್ಕೆ ಇತ್ತೀಚಿನ ಸಾಕ್ಷಿ ನಾಡಿನ ಹೆಮ್ಮೆಯ 

ಸಂಸ್ಥೆ ಉದಯಭಾನು ಕಲಾಸಂಘ ನಡೆಸಿದ ಒಂಬತ್ತು 

ದಿನಗಳ ಯಶಸ್ಸೀ ನಾಟಕೋತ್ಸವ. ಈ ನಾಟಕೋತ್ಸವದ ವಿಶೇಷ ಎಂದರೆ 

ಸರ್ಧೆಗಾಗಿ ಮುಗಿಬಿದ್ದು, ಹಠಕ್ಕೆ ಬಿದ್ದವರಂತೆ ಭಾರಿ ಭಾರಿ ಪ್ರದರ್ಶನ 

ನೀಡಲೇಬೇಕೆಂಬ ಯಾವುದೇ ಒತ್ತಡಗಳಿರಲಿಲ್ಲ. ಹವ್ಯಾಸಿ ಕಲಾವಿದರಿಂದ 
ಹಿಡಿದು ವಿದ್ಯಾರ್ಥಿಗಳು ನಾಟಕಗಳಲ್ಲಿ ಭಾಗವಹಿಸಿದ್ದರು. 


ಮೊದಲದಿನ ಜಯಂತ ಕಾಯ್ಕೀಕಿ ವಿರಚಿತ 
“ಸೇವಂತಿ ಪ್ರಸಂಗ” ಎಂಬ ನಾಟಕದ ಮೂಲಕ 
ನಾಟಕೋತ್ತವಕ್ಕೆ ಚಾಲನೆ ದೊರೆಯಿತು. ಧನ್ನಂತ್ರಿ 
ಬಿ.ಎ. ಅವರ ನಿದೇಶನದಲ್ಲಿ ರಂಗಪರಂಪರೆ 
ಟಸ್ಪಿನವರು ನಾಟಕ ಪ್ರದರ್ಶನ ಮಾಡಿದರು. 


ಹಳ್ಳಿಯ ಮುಗ್ದ ಹೇಣ್ಣುಮಗಳೂಬ್ಬಳನ್ನು ತನ್ನ 
ವಿಶೇಷ ತರಬೇತಿ ಮುಖೇನ ಮಿಸ್‌. ಸೇವಂತಿ 
ಮಾಡುವ ವಿದ್ವಾಂಸ ರೊಬ್ಬರ ಪ್ರಯತ್ನ ಇಲ್ಲಿ 
ಕಾಣುತ್ತೇವೆ. ಹಳ್ಳಿಹುಡುಗಿಯನ್ನು ಮಿಸ್‌ ಸೇವಂತಿ ಮಾಡಿದ 
ಹುಮ್ಮಸಿನಲ್ಲಿ ವಿದ್ವಾಂಸ ಬೀಗುತ್ತಿದ್ದರೆ ತನ್ನ ಸ್ವಂತಿಕೆಯನ್ನು ಪಡೆಯುವ 
ನಿರ್ಧಾರಕ್ಕೆ ಈಕೆ ಬರುತ್ತಾಳೆ. ಸೇವಂತಿ ಪಾತ್ರಧಾರಿಯ ಅದ್ಭುತ 
ಕಲಾಪ್ರದರ್ಶನದ ಮುಂದೆ ಉಳಿದ ಪಾತ್ರಗಳು ಸಪ್ರೆ ಎನಿಸುತ್ತದೆ. ಈ 
ನಾಟಕದ ಮತ್ತೊಂದು ವಿಶೇಷವೆಂದರೆ ಅಪ್ಪಟ ಕನ್ನಡ ಅಭಿಮಾನವನ್ನು 
ಬಿಂಬಿಸುವ ಸಂಭಾಷಣೆ ಇರುವುದು. 


೨೦೧೮ 


ಜಿ.ಜಿ. ಬರೆದಿರುವ "ಮಿ. ಡೂಪ್ಲಿಕೇಟ್‌” ಎಂಬ ಸಾಮಾಜಿಕ ನಾಟಕ. 
ಜಾನಪದ ಗೀತೆಯ ಮೂಲಕ ಆರಂಭವಾಗುವ ಈ ನಾಟಕ ನಕಲಿ 
ವೈದ್ಯನ ಕರಾಮತ್ತನ್ನು ಬಿಂಬಿಸುತ್ತದೆ. ತಾನೊಬ್ಬ ಮನೋರೋಗ ತಜ್ಞ 
ಎಂದು ಹೇಳುತ್ತ ತನ್ನೆಡೆಗೆ ಚಿಕಿತ್ಲೆಗೆ ಬರುವ ಮನೋರೋಗಿಗಳ 
ಅಂಗಾಂಗಗಳನ್ನು ಮಾರಾಟ ಮಾಡಿ ಹಣ ಸಂಪಾದಿಸುವ ದಂಧೆ 
ಮಾಡುವವನ ಕರಾಳಮುಖವನ್ನು ಅನಾವರಣ ಮಾಡಲಾಗಿದೆ. 


ಎಂತೆಂತಹ ಮೋಸಗಾರರು ನಮ್ಮ ಸುತ್ತಲೂ ಇರುತ್ತಾರೆ, ನಾವು ಹೇಗೆ 
ಹುಷಾರಾಗಿ ಇರಬೇಕು ಎಂಬ ಸಂದೇಶವನ್ನು ಬಹಳ ನವಿರಾದ ಹಾಸ್ಯದ 
ಮೂಲಕ ಉಣಬಡಿಸಿದ್ದು ವಿಶೇಷ. ಪಾತ್ರಧಾರಿಗಳ ನಡುವಿನ ಹೊಂದಾಣಿಕೆ 
ನಾಟಕದ ಘನತೆ ಹೆಚ್ಚಿಸಿತು. ಧನ್ನಂತ್ರಿಯವರ ನಿರ್ದೇಶನದ ಚಾಕಚಕ್ಕತೆ 


ಎ 


ಇದೊಂದು ಮಹಿಳಾ ಪ್ರಧಾನ ನಾಟಕ. ನಾಟತೋಡ್ಗವ 


ನಾಟಕದಲ್ಲಿ ಪ್ರತಿಬಿಂಬಿತವಾಗಿತ್ತು ಅಮರೇಶ್ವರ ವಿಜಯ ನಾಟಕ 
ಮಂಡಳಿ ತಂಡದ ಪ್ರಯತ್ನ ಯಶಸ್ವಿಯಾಯಿತು. 


ನಾಟ್ಯ ಸರಸ್ಪತಿ ಶಾಂತಲಾ ಕನ್ನಡ ಕಲಾಸಂಘದವರು ಆಂಜನೇಯ 
ಅವರು ಬರೆದಿರುವ "ನಾಡಪ್ರಭು ಕೆಂಪೇಗೌಡ' ನಾಟಕವನ್ನು ಎಚ್‌.ಎನ್‌. 
ಆನಂದಮೂರ್ತಿಯವರ ನಿರ್ದೇಶನದಲ್ಲಿ ಪ್ರದರ್ಶಿಸಿದರು. ಇತಿಹಾಸದಲ್ಲಿ 
ಹುದುಗಿ ಹೋಗಿರುವ ಕೆಲವು ಸತ್ಯಗಳನ್ನು ಬಿಂಬಿಸುವ ಇತಿಹಾಸಿಕ 
ನಾಟಕ ಇದು. ಅನುಭವಿ ಕಲಾವಿದರ ಪೌಢ ಅಭಿನಯ ಈ ನಾಟಕದ 
ಗುಣಾತ್ಮಕ ಅಂಶ. ದೃಶ್ಯಗಳ ನಡುವೆ ಸಂಪರ್ಕ ಸೇತುವಾಗಿ 
ಬರುವ ಹಾಡುಗಳಿರುವುದು ವಿಶೇಷ. ಈ ಹಾಡುಗಳ 
ನಂತರ ಹಾಡಿನಲ್ಲಿ ಪ್ರಸ್ತಾಪವಾದ ಸಂಗತಿಯನ್ನೇ 
ಕಲಾವಿದರು ಸಂಭಾಷಣೆಯಲ್ಲಿ ಪುನರುಚ್ಛರಿಸುವುದು 
ನೋಡುಗರಿಗೆ ಬೇಸರ ಉಂಟು ಮಾಡುತ್ತಿತ್ತು. 
ಆರತಿ ಸುರೇಶ್‌ ಎ.ಎ.ಸ್‌. ಅವರ ರಚನೆ ಹಾಗೂ 
ನಿರ್ದೇಶನದಲ್ಲಿ ಮೂಡಿಬಂದ "ರಾವಣನ ಮಾತೃಭಕ್ತಿ' 
ಎಂಬ ಪೌರಾಣಿಕ ನಾಟಕದ ಪ್ರಮುಖ ಆಶಯ ದುಷ್ಟ 
=~ ರಾವಣನ ಇನ್ನೊಂದು ಮುಖದ ಅನಾವರಣ. 
ಇದೊಂದು ಪೌರಾಣಿಕ ನಾಟಕವಾದ ಕಾರಣ ಭಾಷಾ 
ಶುದ್ಧೀಕರಣಕ್ಕೆ ಆದ್ಯತೆ ನೀಡಿದ್ದರೆ ನಾಟಕದ ಸ್ವರೂಪವೇ ಬದಲಾಗುತ್ತಿತ್ತು. 
ಶಿವನ ಪಾತ್ರಧಾರಿಗೆ ಹೋಲಿಸಿದರೆ ರಾವಣೇಶ್ವರನ ನಟನೆ ಪರವಾಗಿಲ್ಲ. 
ಬ್ರಾಹ್ನಣವಟು ವೇಷಧಾರಿ ವಯಸಿನಲ್ಲಿ ಕಿರಿಯವನಿದ್ದರೆ 
ಸೂಕ್ತವಾಗುತ್ತಿತ್ತು ಪುಣ್ಯಕೋಟಿ ಕಲಾಕೇಂದದವರು ಈ ನಾಟಕದಲ್ಲಿ 
ಅಭಿನಯಿಸಿದ್ದರು. 


ಟಿ.ಪಿ. ಕೈಲಾಸಂ ರಚಿಸಿದ "ಹೋಂ ರೂಲು' ಎಂಬ ಸಾಮಾಜಿಕ 
ನಾಟಕವನ್ನು ಶ್ರೀ ಶಾರದಾ ಕಲಾನಿಕೇತನ ತಂಡದವರು ಪ್ರದರ್ಶಿಸಿದರು. 
ನಾಟಕದ ನಿರ್ದೇಶಕರು ಕೆ.ಪ್ರದೀಪ್‌, ಸಂಭಾಷಣೆಯೇ ಈ ನಾಟಕದ 
ಜೀವಾಳ. ಕೂಪಮಂಡೂಕ ನ್ಯಾಯದಂತೆಯೇ ಈ ನಾಟಕದ ಎಲ್ಲ 
ಪಾತ್ರಧಾರಿಗಳು ಹೋಂ ರೂಲುಗೆ ಬದ್ದವಾಗಿ ಅಭಿನಯಿಸಿದ್ದಾರೆ. ಬಹುಪಾಲು 
ಅನುಭವಿ ನಟರುಗಳೇ ಅಭಿನಯಿಸಿದ್ದು ಈ ನಾಟಕದ ಯಶಸ್ಸಿನ ಗುಟ್ಟು. 


ಎಸ್‌. ತಿಲಕರಾಜ್‌ ತಾವೇ ಅಭಿನಯಿಸಿ, ನಿರ್ದೇಶಿಸಿದ ಸಾಮಾಜಿಕ 
ನಾಟಕ ವೀರಯೋಧ. ನಾಟಕದ ಕರ್ತೃ ಆರತಿ ಸುರೇಶ್‌, ಕನ್ನಡ 
ಅಭಿಮಾನ ಹಾಗೂ ದೇಶಾಭಿಮಾನಗಳೆರಡನ್ನು ಬಿಂಬಿಸುವ ನಾಟಕ. 
ದೇಶರಕ್ಷಣೆಗಾಗಿ ನಮ್ಮ ಮನೆಗಳಿಂದ ಮಕ್ಕಳನ್ನು ಪೀತಿಯಿಂದ 
ಸೇನೆಯಲ್ಲಿ ಕಾರ್ಯನಿರ್ವಹಿಸಲು ಕಳುಹಿಸಬೇಕು 
ಎಂಬ ದಿವ್ಯ ಸಂದೇಶ ಸಾರುವ ಈ ನಾಟಕದಲ್ಲಿ 
ಪಾತ್ರಧಾರಿಗಳ ನಡುವಣ ಹೊಂದಾಣಿಕೆಯ ಕೊರತೆ 
ಎದ್ದು ಕಾಣುತ್ತಿತ್ತು ನಾಟಕದ ಕಡೆಯ ದೃಶ್ಯಗಳು 
ನೋಡುಗರ ಮನಮಿಡಿಯುವಂತೆ ಮೂಡಿಬಂದಿತು. 


ಖ್ಯಾತ ಹಾಸ್ಕನಟ ದಿವಂಗತ ಎನ್‌.ಎಸ್‌.ರಾವ್‌ 
ರಚಿಸಿರುವ '36 ಅಲ್ಲ 63' ಎಂಬ ಸಾಮಾಜಿಕ 
ನಾಟಕದಲ್ಲಿ ಹಾಸ್ಯರಸಾಯನವೇ ಪ್ರಧಾನ ಅಂಶ. 
ಅರವತ್ತು ವಯಸ್ಸು ದಾಟಿದ ಮೇಲೆ ಮರೆವು ಉಂಟಾಗಿ 
ಅರಳುಮರಳು ಆಗುವುದನ್ನು ಬಹಳ ಸರಳವಾಗಿ 
ಬಿಂಬಿಸಿದ್ದಾರೆ. 36 ಮತ್ತು 63 ಅಂಕಿಗಳ ನಡುವಿನ 
, ಸಂಖ್ಯಾಶಾಸ್ತ್ರದ ಮೂಲಕ ನಾಟಕ ಆರಂಭವಾಗುತ್ತದೆ. 


ಉದಯಸೌರಭ 


ನಾಲ್ಕು ದಶಕಗಳಿಂದ ಗೆಳೆಯರಾಗಿರುವವರು ಪರಸ್ಪರ ಸಂಬಂಧಿಕರಾಗುವ 
ತವಕದಲ್ಲಿದ್ದಾಗ ಉಂಟಾದ ಎಡವಟ್ಟುಗಳು. ಅವುಗಳನ್ನು ಪರಿಹರಿಸಿ 
ಕೊಂಡ ಪರಿಯೇ ಈ ನಾಟಕದ ಕಥಾವಸ್ತು. ಗೆಳೆಯರಿಬ್ಬರ ನಡುವೆ 
ಸಂಪರ್ಕಸೇತುವಾಗಿರುವ ಮನೆಗೆಲಸದವ ಮತ್ತಷ್ಟೂ ಚುರುಕಾಗಿ 
ಅಭಿನಯಿಸಬಹುದಿತ್ತು. ಮುದ್ದುಮಕ್ಕಳ ಪಾತ್ರಗಳ ನಿರ್ವಹಣೆಯೂ 
ಅಷ್ಟಕಷ್ಟೇ. 

ಮೆಳೇಹಳ್ಳಿ ದೇವರಾಜು ಅವರ ರಚನೆ ಹಾಗೂ ನಿರ್ದೇಶನದಲ್ಲಿ 
'ಅರ್ಧನಾರೀಶ್ವರ' ನಾಟಕವನ್ನು ಡಮರುಗ ರಂಗ ಸಂಪನ್ಮೂಲ ಕೇಂದ್ರ, 
ತುಮಕೂರು ತಂಡದವರು ಅಭಿನಯಿಸಿದರು. ಪಕೃತಿ-ಪುರುಷರ ದಿವ್ಯ 
ಸಮಾಗಮವನ್ನು ಬಿಂಬಿಸುವ ಈ ನಾಟಕದಲ್ಲಿ ತಾರಕಾಸುರ ಪಾತ್ರ 
ಅಭಿನಯಿಸಿದ ಪ್ರಕಾಶ ಅವರದು ಮಿಂಚಿನ ಅಭಿನಯ. ರತಿ-ಮನ್ನಥರ 
ಪಾತ್ರಧಾರಿಗಳು ಗ್ರಾಮೀಣ ಸೊಗಡಿನ ಸಂಭಾಷಣೆಯು ಭಿನ್ನವಾಗಿತ್ತು. 
ಉಳಿದ ಪಾತ್ರಧಾರಿಗಳು ಪೌರಾಣಿಕ ನಾಟಕದ ಸಂಭಾಷಣಾ ಶೈಲಿಯಲ್ಲಿ 
ಮಾತನಾಡುತ್ತಿದ್ದರು. ಇದು ನಾಟಕದ ಸಂವಹನದ ದೃಷ್ಟಿಯಿಂದ 
ನೋಡಿದರೆ ಅಸಹಜವೆನಿಸುತ್ತಿತ್ತು. 


ಮಾಲತಿಶ್ರೀ ಮೈಸೂರು ಅವರ ನಿರ್ದೇಶನದಲ್ಲಿ ಕಂಡಕ್ಟರ್‌ 
ಗಂಗರಾಜು ರಚಿಸಿರುವ "ಅಳಿಯ ಗೆಳೆಯ” ನಾಟಕವನ್ನು ಆಶಾಕಿರಣ 
ಕಲಾ ಟ್ರಸ್ಟ್‌, ಬೆಂಗಳೂರು ಕಲಾತಂಡದವರು ಅಭಿನಯಿಸಿದರು. ಮಾವನ 
ಆಸ್ತಿಯ ಆಸೆಯಿಂದ ಮಗಳನ್ನು ಮದುವೆಯಾಗಿ ಸೋಮಾರಿಯಂತೆ 
ಅಲೆಯುತ್ತಿದ್ದ ಅಳಿಯನನ್ನು ಕಂಡು ಮಾವ ಬೇಸರಗೊಂಡಿರುತ್ತಾರೆ. 
ತನ್ನ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ಬರೆಯುವ ಸನ್ನಾಹದಲ್ಲಿ ಇರುತ್ತಾರೆ. 
ಮಾವನನ್ನು ಕೊಂದಾದರೂ ಆಸ್ತಿಲಪಟಾಯಿಸಬೇಕೆಂದು ಆಶ್ರಮದ 
ಸ್ಪಾಮಿಗಳನ್ನು ಕಂಡು ಸಹಾಯ ಯಾಚಿಸುತ್ತಾನೆ. ಸ್ಪಾಮೀಜಿಗಳ 
ಬುದ್ದಿವಂತಿಕೆಯಿಂದ ಅಳಿಯ ಮಾವನ ಸೇವೆಯಲ್ಲಿ ತೊಡಗುತ್ತಾನೆ. 
ಅಳಿಯನ ಸದ್ದರ್ತನೆ ಕಂಡು ಮಾವ ಆಶ್ಚರ್ಯಚಕಿತರಾಗುತ್ತಾರೆ. ಕೊನೆಗೆ 
ಕೂಡಿ ಬಾಳಿದರೆ ಸ್ಪರ್ಗ, ಅಂತಹ ಮನೆಯೇ ನಂದಗೋಕುಲದಂತಿರುತ್ತದೆ 
ಎಂಬ ಸಾಮಾಜಿಕ ಆಶಯವಿದೆ. ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ 
ಅಭಿನಯಿಸುವ ಮುಖೇನ ನಾಟಕದ ಗಾಂಭೀರ್ಯ ಹೆಚ್ಚಿಸಿದರು. 


ಶಾ. ಬಾಲುರಾವ್‌ ವಿರಚಿತ "ಹೆಣದ ಬಟ್ಟೆ' ಎಂಬ ಸಾಮಾಜಿಕ 
ನಾಟಕವನ್ನು ಸೂರ್ಯಕೀರ್ತಿ ನಿರ್ದೇಶನದಲ್ಲಿ ಡಾ. ಎಚ್ಚೆನ್‌ ರಂಗ 
ತಂಡದವರು ಅಭಿನಯಿಸಿದರು. ಸಮಕಾಲೀನ ಸಮಾಜಕ್ಕೆ ಕನ್ನಡಿ 
ಹಿಡಿಯುವ ನೀತಿಕಥೆಯನ್ನು ಈ ನಾಟಕ ಪ್ರಶಿಪಾದಿಸುತ್ತದೆ. ಬದುಕಿರುವಾಗ 
ಇಲ್ಲದ ಬಟ್ಟೆ. ಸತ್ತ ಹೆಣಕ್ಕೆ ಬಟ್ಟೆ ತೊಡಿಸಲೇಬೇಕೆಂಬ ವಿಚಾರವನ್ನು 
ಬಹಳ ವ್ಯಂಗ್ಯವಾಗಿ ಚರ್ಚಿಸಿದ್ದಾರೆ. ಈ ನಾಟಕದ ಎಲ್ಲ ಪಾತ್ರಧಾರಿಗಳು 
ಪಾತ್ರಕ್ಕೆ ನ್ಯಾಯ ದೊರಕಿಸಿದ್ದಾರೆ ಎನ್ನಲಡ್ಡಿಯಿಲ್ಲ. ಈ ನಾಟಕ ಹೈ ಲೈಟ್‌ 
ಹೇಮಂತ್‌ ಅವರ ಸಂಗೀತ. 

“ರೀ... ಯಾರಿಗೂ ಹೇಳ್ಬೇಡಿ ಎಂಬ ಸಾಮಾಜಿಕ ನಾಟಕವು 
ಕಲಾನವರಂಗ ತಂಡದವರು ಅಭಿನಯಿಸಿದರು. ಈ ನಾಟಕದ ಕರ್ತೃ 
ನ.ಲಿ. ನಾಗರಾಜ್‌ ಅವರೇ ಈ ನಾಟಕ ನಿರ್ದೇಶಿಸಿದ್ದು ವಿಶೇಷ. ಸರ್ಕಾರಿ 
ಆಸ್ಪತ್ರೆಗಳಲ್ಲಿ ವೈದ್ಯರು ನಡೆಸುವ ದಂಧೆಯನ್ನು ಬಿಂಬಿಸುವ ಈ ನಾಟಕ 
ವಾಸ್ಕವಕ್ಕೆ ಬಹಳಷ್ಟು ಹತ್ತಿರವಾಗಿತ್ತು ನಡುವೆ ಹಾಸ್ಯವು ಬೆರೆತಿದ್ದರಿಂದ 
ನಾಟಕ ನೋಡುಗರನ್ನು ಸೆಳೆಯುತ್ತಿತ್ತು. ಆದರೆ ನೋಡುಗರ ಕುತೂಹಲ 
ಹೆಚ್ಚುತ್ತಿದ್ದಂತೆ ನಾಟಕ ಅಂತ್ಯಗೊಂಡದ್ದು ವಿಷಾದನೀಯ ಸಂಗತಿ. 

ಬೆಂಗಳೂರಿನ 'ರಂಗಸಂಸ್ಕೃಶಿ' ಕಲಾತಂಡದವರು ಲೋಕನಾಥ 
ದೀಕ್ಷಿತ್‌ ರಚಿಸಿರುವ ತಾಯವ್ವ ಎಂಬ ಸಾಮಾಜಿಕ ನಾಟಕವನ್ನು ಸಂಪತ್‌ 


ಉದಯಸೌರಭ 


ಕುಮಾರ್‌ ಅವರ ನಿದೇರ್ಶನದಲ್ಲಿ ಅಭಿನಯಿಸಿದರು. ನಾಟಕದ ಉದ್ದಕ್ಕೂ 
ಗಾಂಭೀರ್ಯತೆಯನ್ನು ಉಳಿಸಿಕೊಂಡಿದ್ದ ನಾಟಕ. ತಾಯವ್ಪನ ಪಾತ್ರಧಾರಿ 
ಈ ನಾಟಕದ ವಿಶೇಷ ಆಕರ್ಷಣೆ. ಅನುಭವೀ ನಟರುಗಳೇ ಹೆಚ್ಚಾಗಿ 
ಇದ್ದದ್ದು ನಾಟಕದ ಯಶಸಿಗೆ ಕಾರಣ. 


ಬೇಲೂರು ರಾಮಮೂರ್ತಿ ರಚಿಸಿರುವ "ಸಾವಿತ್ರಿಯ ಸವಾಲು” 
ಎಂಬ ಸಾಮಾಜಿಕ ನಾಟಕವನ್ನು ಬಿ. ಶಾಂತಕುಮಾರ್‌ ನಿರ್ದೇಶನದಲ್ಲಿ 
ಬೆಂಗಳೂರಿನ ಬಿ. ವಿನೋದ ಸಾಂಸ್ಕೃತಿಕ ವೇದಿಕೆಯವರು 
ಅಭಿನಯಿಸಿದರು. ಕೇವಲ ಮೂರೇ ಪಾತ್ರಧಾರಿಗಳನ್ನುಳ್ಳ ನಾಟಕ. 
ತಿಳಿಹಾಸ್ಕದೊಂದಿಗೆ ಆಧುನಿಕ ಕಾಲಘಟ್ಟದಲ್ಲಿ ಸಾವಿತ್ರಿ ಎದುರಿಸಬೇಕಾದ 
ಸವಾಲು ಎಂತಹುದು ಎಂಬುದನ್ನು ತಿಳಿಸುವ ಪ್ರಯತ್ನ ಇದಾಗಿದೆ. ಎಲ್ಲ 
ಪಾತ್ರಗಳು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದರೂ ಸಹ ಪರಿಣಾಮದ 
ದೃಷ್ಟಿಯಿಂದ ನೋಡುಗರ ಮೇಲೆ ಪ್ರಭಾವ ಬೀರುವಲ್ಲಿ ಯಶಸ್ವಿಯಾಗಲಿಲ್ಲ. 


ತುಮಕೂರಿನ ನಾಟಕಮನೆ ಕಲಾತಂಡದವರು ಎಸ್‌.ವಿ. ಕೃಷ್ಣಶರ್ಮ 
ರಚಿಸಿರುವ ಸುಯೋಧನ” ಎಂಬ ಪೌರಾಣಿಕ ನಾಟಕವನ್ನು 
ಪ್ರದರ್ಶಿಸಿದರು. ಈ ನಾಟಕದ ನಿರ್ದೇಶಕರು ಮಂಜುನಾಥ ದೊಡ್ಡಮನಿ. 
ಮಹಾಭಾರತದಲ್ಲಿ ನಡೆಯುವ ಕುರುಕ್ಷೇತ್ರ ಯುದ್ದಕ್ಕೆ ಮುಖ್ಯ ಕಾರಣನಾದ 
ದುರ್ಯೋಧನನ ವ್ಯಕ್ತಿತ್ವದಲ್ಲಿ ಕೇವಲ ಖಯಣಾತ್ಸಕವಾದ ಅಂಶಗಳೇ 
ಇರಲಿಲ್ಲ. ಆತನ ಇನ್ನೊಂದು ಭಿನ್ನವಾದ ಮುಖವನ್ನು ಚಿತ್ರಿಸುವ ಪ್ರಯತ್ನ 
ಇಲ್ಲಿದೆ. ಈ ನಾಟಕಕ್ಕೆ ರನ್ನ ಕವಿಯ ಗದಾಯುದ್ಧದ ಪ್ರಭಾವವಿದೆ. 
ಸುಯೋಧನನ ಪಾತ್ರವೇ ಈ ನಾಟಕದ ಕೇಂದಬಿಂದು. ಒಳ್ಳೆಯ 
ಪ್ರಯತ್ನ 

ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಡಾ. ಚಂದ್ರಶೇಖರ ಕಂಬಾರರು 
ರಚಿಸಿರುವ "ಶಿವರಾತ್ರಿ' ಎಂಬ ನಾಟಕವನ್ನು ಬೆಂಗಳೂರಿನ ಬೀದಿಗೆ 
ಬಿದ್ದವರು ರಂಗತಂಡದವರು ಅಭಿನಯಿಸಿದರು. ರಾಜೇಂದ್ರ ಪ್ರಸಾದ್‌ 
ಹೆಚ್‌.ಪಿ. ಅವರು ಈ ನಾಟಕದ ನಿರ್ದೇಶಕರು. ಹನ್ನೆರಡನೆಯ 
ಶತಮಾನದಲ್ಲಿ ಬಸವಣ್ಣನವರು ನಡೆಸಿದ ಕ್ರಾಂತಿಗೆ ಜನಸಾಮಾನ್ಯರು 
ಹೇಗೆ ಪ್ರತಿಕ್ರಿಯಿಸಿದರು, ಅರಮನೆಯಲ್ಲಿ ಇದ್ದ ವಿರೋಧಕ್ಕೆ ಬಸವಣ್ಣ 
ಪ್ರತಿಕ್ರಿಯಿಸಿದ ರೀತಿ, ಇವೆಲ್ಲವೂ ಈ ನಾಟಕದ ಕಥಾವಸ್ತು ಸಂಭಾಷಣಾ 
ಶೈಲಿ ಐತಿಹಾಸಿಕ ನಾಟಕಕ್ಕೆ ಹೊಂದುವಂತೆ ಇತ್ತು. ಬಸವಣ್ಣನವರ ಪಾತ್ರ 
ವಿಶೇಷವಾಗಿತ್ತು. ಒಟ್ಟಾರೆ ಇದೊಂದು ಯಶಸ್ವೀ ನಾಟಕ. ಸಂಘದ 
ಸಂಸ್ಥಾಪಕರಲ್ಲಿ ಒಬ್ಬರಾದ ಶ್ರೀ ಎಲ್‌. ವೆಂಕಟಪ್ಪ ಅವರು ಸಂಚಾಲಕರಾಗಿ 
ನಾಟಕೋತ್ಸವವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. 


ಪ್ರೊೋಆರ್‌. ವಸಂತಕುಮಾರ್‌ 


ಸ್ಥಅಂಯನೆ ಇ 
ನಾಡಪ್ರಭು ¥; 
ಕೆಂಪೇಗೌಡರ ಪ್ರತಿಮೆ 


“ಉದಯಭಾನು ಕಲಾಸಂಘ'ದ 
ಬಲಭಾಗದಲ್ಲಿ ಪ್ರವಾಸಿಗರ 


ಕಣ್ಮನಸೆಳೆಯುವ ನಾಡಪ್ರಭು 
ಕೆಂಪೇಗೌಡರ ಪ್ರತಿಮೆಯು 
ಸಳೀಯ ಮಹತವನು 
|e ವ್‌ 
ಹೊಂದಿದೆ. 


ಣಾ 

ತೆರೆದುಕೊಳ್ಳುವ ಉತ್ತರ. ಸತ್ಯದ ಅನ್ಹೇಷಕ. 
ಶೋಧಕ ಎನ್ನುತ್ತಾ ಆರಾಧಿಸುವುದು ಕಲ್ಲನೆ-ಅದೊಂದು ಭ್ರಮೆ. 
ಹಾಗಾಗಬಾರದು ಎಂದು ಡಾ. ಅರವಿಂದ ಮಾಲಗತ್ತಿಯವರು ದಿ॥ 02- 
12-18ರ ಭಾನುವಾರ, ಉದಯಭಾನು ಕಲಾಸಂಘದ, ಭಾಷೆ-ಸಾಹಿತ್ಯ- 
ಸಂಸ್ಕೃತಿ ಅಧ್ಯಯನಾಂಗವು ಏರ್ಪಡಿಸಿದ್ದ “ಸಂಶೋಧನ ಫೀಬನೆ 
ಕಮ್ಮಟ”'ದಲ್ಲಿ ಗಂಭೀರ ಅಂಶಗಳತ್ತ ದಿಕ್ಲೂಚಿ ಮೂಡಿಸಿದರು. 


ಡಾ. ನಾ. ಗೀತಾಚಾರ್ಯರು ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಾ, 


ಸಂಶೋಧನಾ ಲೇಖನಗಳು ಎಂದರೇನು? ಅವು ತಮ್ಮ ಅರ್ಥವನ್ನು 
ಓದುಗರನ್ನು 


ಕಂಡುಕೊಳ್ಳಬೇಕಾದರೆ, ಅವು ಪ್ರಕಟವಾಗಬೇಕು. 
ತಲುಪಿದಾಗ ಮಾತ್ರ ಲೇಖನಗಳು ಪುನರ್‌ಶೀಲನೆಗೊಳಗಾಗುತ್ತವೆ. 
ಇವುಗಳಿಗೆ ಮುಖ್ಯ ಧಾರೆ ಸಂಘವು ಪ್ರಕಟಿಸುವ "ಉದಯ ವಿಕಾಸ” 
ಷಣ್ಗಾಸಿಕ ಅಧ್ಯಯನ ಪತ್ರಿಕೆ ಹಾಗೂ "ಉದಯಸೌರಭ” ತ್ರೈಮಾಸಿಕ 
ಪತ್ರಿಕೆಯ ಬಗ್ಗೆ ತಿಳಿಸಿದರು. 


ಗೌ। ಕಾರ್ಯದರ್ಶಿಗಳಾದ ಶ್ರೀ ಎಂ. ನರಸಿಂಹರವರು ಮಾತನಾಡಿ 
ಸಂಘವು ಬೆಳೆದು ಬಂದ ದಾರಿ ಹಾಗೂ ಅಶಕ್ತರು ಅವಕಾಶವಂಚಿತರಿಗೆ 


ಆಗುತ್ತಿರುವ ಪ್ರಯೋಜನವನ್ನು ತಿಳಿಸಿದರು. ವೇದಿಕೆಯಲ್ಲಿರುವವರನ್ನು 


ಸ್ಪಾಗತಿಸಿ, ಉದ್ರಾಟಕರಾದ ಡಾ. ಅರವಿಂದ ಮಾಲಗತ್ತಿಯವರನ್ನು ಸಭೆಗೆ 
ಪರಿಚಯಿಸಿದರು. ಅಧ್ಯಕ್ಷತೆ ವಹಿಸಿದ ಪ್ರೊ. ಎಚ್‌.ಆರ್‌. ರಾಮಕೃಷ್ಣರಾವ್‌ 
ರವರು ಅರವಿಂದ ಮಾಲಗತ್ತಿಯವರ 
ಅನುಮೋದಿಸುತ್ತಾ, ವಿಜ್ಞಾನ ಹಾಗೂ ಸಾಹಿತ್ಯ ಸಂಶೋಧನೆಯ 
ವಿಧಿವಿಧಾನಗಳನ್ನು ಕುರಿತು ಮಾತನಾಡಿದರು. ಮೊದಲನೆಯ ಭಾಗದ 
ಉಪನ್ಯಾಸಕರಾದ, ಶೀ ಎಸ್‌.ಆರ್‌.  ವಿಜಯಶಂಕರರವರು 
“ಸಂಶೋಧನೆಯ ನೂತನ ನೆಲೆಗಳು” ಎಂಬ ವಿಷಯವನ್ನು ಕುರಿತು 
ಸಂಶೋಧನೆಗೆ ವಿಮರ್ಶೆಯೂ ಕೂಡ ಮುಖ್ಯ ಎಂದು ಒತ್ತು ಸರಿದ; 
ಡಾ. ಎಸ್‌.ಡಿ. ಶಶಿಕಲಾರವರು “ಸಂಶೋಧನೆಯ ಅರ್ಥ ಮತ್ತು 
ಸ್ಪರೂಪ”' ವಿಷಯವನ್ನು "ಹಳಗನ್ನಡ ಸಂಶೋಧನಾ ಲೇಖನಗಳಿಂದ” 
ಪ್ರಸ್ತಾಪಿಸುತ್ತಾ ಕೇಖನದ ಸ್ಪರೂಪ ಸತ್ಯವನ್ನು ತಿಳಿಸುತ್ತಾ ಸಾಮಾಜಿಕ 
ಪಜ್ಞೆಯನ್ನು ನರೂಹಿಸದೆಷುಡು ಸೂಚಿಸಿದರು. 


ಡಾ. ಗುರುಪಾದ ಮರಿಗುದ್ದಿಯವರು “ಸಂಶೋಧನಾ ಲೇಖನದ 
ವಿಧಾನಗಳು” ವಿಷಯವನ್ನು ಕುರಿತು ಸಂಶೋಧನೆಯಲ್ಲಿ ಹಲವಾರು 


ವಿಧಾನಗಳಿವೆ. ವಿವರಣಾತ್ಮಕ, ವಿಶ್ಲೇಷಣಾತ್ಮಕ, ಕ್ಷೇತಕಾರ್ಯ, ವಿಧಾನಗಳನ್ನು 


ತಮ್ಮ ಅನುಭವಗಳಿಂದ ಪ್ರಸ್ತಾಪಿಸುತ್ತಾ ಆಯ್ಕೆ ಸಂಶೋಧಕನಿಗೆ 
ಸಂಬಂಧಪಟ್ಟಿದ್ದೆಂದು ತಿಳಿಸಿದರು. ಮಧ್ಯಾಹ್ನದ ಉಪನ್ಮಾಸಕರಾದ 
ಡಾ. ಡಿಕೆ. ಚಿತ್ತಯ್ಯಪೂಜಾರ್‌ರವರು “ಆಕರಗಳ ನಿರ್ವಹಣಾ 
ವಿಧಾನ”'ವನ್ನು ಕುರಿತು ಲೇಖನ ಬರೆಯುವಾಗ ಅಡಿಟಿಪಣಿ, ಉದ್ದರಣೆ 
ಇತರರ ಹೇಳಿಕೆಗಳನ್ನು ಹೇಗೆ ಉಲ್ಲೇಖಿಸ ಬೇಕೆಂದು ಉದಾಹರಣೆಗಳ 
ಮೂಲಕ ಪ್ರಸ್ತುತಪಡಿಸಿದರು. ಡಾ. ಎನ್‌.ಆರ್‌. ಲಲಿತಾಂಬರವರು 
“ಕನ್ನಡ ಸಂಶೋಧನೆಯ ಚರಿತ್ರೆ'ಯ ವಿಷಯವನ್ನು ಕುರಿತು 


ನಿಂಶೋಧನೆಯೆಂಬುದು ವಾಸ್ತವಕ್ಕೆ 


ಅಭಿಪ್ರಾಯವನ್ನು 


ಸಪಂಶೊಂಧನೆಯೆಂಖುದು ಭಾವರೀತೆಯಂತೆ ಅದು 
ಆರಾಧಖಬೆಯಲ್ಲ ಡಾ. ಅರವಿಂದ ಮಾಲದತ್ತಿ 


ಸುದೀರ್ಪವಾಗಿ ರೈಸ್‌-ಫ್ಲೀಟ್‌ರ ಸಂಶೋಧನೆಯಿಂದ ಹಿಡಿದು 
"ದೇಸಿಸಂಸ್ಕೃಶಿಯ ಸಂಶೋಧನಾ ಲೇಖನಗಳೆಡೆಗೆ ಶಿಬಿರಾರ್ಥಿಗಳನ್ನು 
ಕರೆದೊಯ್ಯುದರು. ಮೂರನೆಯ ಸಮುದಾಯದ ಆಲೋಚನೆಗಳು ಈ 
ಹಿಂದೆಯೇ ಬಂದಿರುವುದರ ಬಗ್ಗೆ ಗಮನಸೆಳೆದರು. 


ಉಪನ್ಯಾಸಗಳ ನಂತರ 

“ಸಂವಾದಕಾರ್ಯಕ್ರಮದಲ್ಲಿ” ಶಿಬಿರಾರ್ಥಿಗಳ ಸಮಸ್ಯೆಗಳಿಗೆ 
ಡಾ. ಗುರುಪಾದ ಮರಿಗುದ್ದಿ, ಡಾ. ಲಲಿತಾಂಬ, ಡಾ. ಚಿತ್ತಯ್ಯಪೂಜಾರ್‌ 
ರವರು ಉತ್ತರಗಳನ್ನು ನೀಡಿ, ಚರ್ಚೆಗೆ ಪೂರಕ ಅಂಶಗಳತ್ತ ಬೆಳಕು 
ಮೂಡಿಸಿದ್ದು ವಿಶೇಷವಾಗಿತ್ತು. 

ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದ 
ಡಾ. ಜಿ. ಕೃಷ್ಣಪ್ಪನವರು. “ಭಾವಗೀತೆಯಂತೆ' ಅಂದ ಅರವಿಂದ 
ಮಾಲಗತ್ತಿಯವರ ಮಾತುಗಳಿಗೆ ಸಾಕ್ಷಿಯೆಂಬಂತೆ ಇಡೀ ಅವರ 
ಮಾತುಗಳು ಇದ್ದಂತೆ ಸಂಶೋಧನೆಯಲ್ಲಿ ಸಂಶೋಧಕ, ಲೇಖನ 
ಹೂವು ಸೌಂದರ್ಯಾತ್ಸಕವಾಗಿ ಎಂದು ಬಣ್ಣಿಸುತ್ತಾ ಎಲ್ಲಾ 
ಉಪನ್ಯಾಸಕರು ಶಿಬಿರಾರ್ಥಿಗಳಿಗೆ ಸಂಶೋಧನಾ ಲೇಖನ ಬರೆಯಲು, 
ಮೇಣ್ಞ-ನೀರು-ಗೊಬ್ಬರ ಹಾಕಿದ್ದಾರೆ. ಸಂಶೋಧಕರು ಅವುಗಳಿಂದ 
ಪಡೆದ ಫಲಶೃತಿ ಯಿಂದ ರೆಂಬೆಕೊಂಬೆ ಹೂವುಗಳಾಗಿ ಬೆಳಗಬೇಕೆಂದು 
ವಿನಯದಿಂದ ತಿಳಿಸಿದರು. ಪ್ರಶಿಕಿಯೆ ನೀಡಿದ ಡಾ. ಟಿಕೆ. 
ಕೆಂಪೇಗೌಡರವರು ಲೇಖನಗಳು ತರಗತಿಗಳಲ್ಲಿ ಬರೆದ 
ನೋಟ್ಲುಗಳಂತಾಗ ಬಾರದು, ಅವುಗಳಲ್ಲಿ ವೈಧಾನಿಕತೆ, ಚಿಂತನೆ, 
ವಾಸ್ತವತೆಯಿರಬೇಕೆಂದರು. ಡಾ. ಶೀಲಾದೇವಿಮಳಿಮಠರವರು ಈ 
ಹೊತ್ತಿನ ಸಂಶೋಧಕರು ಶೈಕ್ಷಣಿಕ ಶಿಸ್ತಿನಲ್ಲಿ ಉನ್ನತ ಶಿಕ್ಷಣ ತಿಳಿಸುವ 
ಮಾರ್ಗಸೂಚಿಯಲ್ಲಿ ಸಂಶೋಧನಾ ಲೇಖನಗಳನ್ನು ಬರೆಯಬೇಕು. 
“ನನಗೆ ಬಸವಣ್ಣನವರು ಸಂಶೋಧನೆಯ ತತ್ವಸಿದ್ದಾಂತಗಳನ್ನು'” ತಮ್ಮ 
ವಚನಗಳಿಂದ ತಿಳಿಸಿದ್ದಾರೆಂದು "ಜಗದಗಲ ಮುಗಿಲಗಲಮಿಗೆಯ 


ಗಲನಿಮ್ಮಗಲ” ವಚನದಲ್ಲಿರುವ ಸಂಶೋಧನ ತತ್ತ್ವವನ್ನು ಸ್ವರೂಪವನ್ನು 
ವಿವರಿಸುತ್ತಾ ಪ್ರತಿಕ್ರಿಯಿಸಿದರು. ಇಂದು ಸಂಶೋಧನೆ ಸಾಂಸ್ಕೃತಿಕವಾಗಿ- 


ಉದಯಸೌರಭ 


ಸಾಮಾಜಿಕವಾಗಿ ಉನ್ನತೀಕರಣ ಗೊಳ್ಳುತ್ತಿವೆ ಎಂದರು. ಡಾ. ರಾಜಶ್ರೀ 
ಕಿಶೋರ್‌ರವರು ಪುಶಿಕಿಯೆ ನೀಡುತ್ತಾ ಕ್ಷೇತ್ರ ಕಾರ್ಯಗಳು 
ಸಮಾಜಮುಖಿಯಾಗಬೇಕೆಂದು ತಿಳಿಸಿದರು. 


ಅಧ್ಯಕ್ಷತೆ ವಹಿಸಿದ ಶ್ರೀ ಎಂ. ನರಸಿಂಹರವರು ಸನ್ನಾನಿತರಿಗೆ ಸನ್ನಾನ 
ಮಾಡಿದರು. ಪ್ರೊ. ಶಾಂತರಾಜುರವರು ನಿರ್ವಹಣೆ ವಹಿಸಿದವರು. 
ಬೆಳಗಿನ ಗೋಷ್ಠಿಗೆ ಡಾ. ಶೀಲಾದೇವಿ ಮಳಿಮಠರವರು, ಮಧ್ಯಾಹ್ನದ 


SUL 


ಗೋಷ್ಠಿಗೆ ಡಾ. ರಾಜಶ್ರೀ ಕಿಶೋರ್‌, ಸಮಾರೋಪ ಸಮಾರಂಭಕ್ಕೆ 
ಶ್ರೀಮತಿ ಸುಗುಣ ಎಸ್‌. ಚಂದ್ರ ಅವರು ಅಚ್ಚುಕಟ್ಟಾಗಿ "ಸಹಸ್ತಂದನೆ” 
ನೀಡಿದರು. ಶ್ಯಾಮಲಾರವರು ವಂದನಾರ್ಪಣೆ ನಡೆಸಿಕೊಟ್ಟರು. 
ಕಮ್ಮಟದ ಸಂಚಾಲರಾದ ಡಾ. ಶೀಲಾದೇವಿ ಮಳಿಮಠರವರು ಕಮ್ಮಟದ 
ಶಿಬಿರಾರ್ಥಿಗಳಿಗೆ ಎರಡು ಚಟುವಟಿಕೆಗಳನ್ನು ನೀಡಿದರು. ದೈಹಿಕ 
ಚಟುವಟಿಕೆ ಹಾಗೂ ಪುಶ್ನಾವಳಿಗಳಿಗೆ ಉತ್ತರಿಸಬೇಕಾದ ಚಟುವಟಿಕೆ 
ಇವುಗಳಲ್ಲಿ ಹೆಚ್ಚಿನ ಅಂಕ ಪಡೆದ ಶಿಬಿರಾರ್ಥಿಗಳಿಗೆ ಬಹುಮಾನವನ್ನು 


ಎಂ. ನರಸಿಂಹರವರು 


ಸಂಘದ ಗೌ॥ ಕಾರ್ಯದರ್ಶಿಗಳಾದ ಶ್ರೀ 
ನೀಡಿದರು. ಶಿಬಿರಾರ್ಥಿಗಳಿಗೆ ಕಮ್ಮಟದ 
ವಿತರಿಸಲಾಯ್ತ. 


ಪ್ರಮಾಣ ಪತ್ರಗಳನ್ನು 


“ಸಂಶೋಧನಾ ಲೇಖನ ಕಮ್ಮಟ”ದಲ್ಲಿ ಒಟ್ಟು ಶಿಬಿರಾರ್ಥಿಗಳು, 
ವಿದ್ವಾಂಸರು, ಸಂಪನ್ಮೂಲವ್ಯಕ್ತಿಗಳು ಶತಕವನ್ನು ಮೀರಿ ಪಾಲ್ಗೊಂಡಿದ್ದರು. 
ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯ್ತು. 

ಡಾ. ಶೀಲಾದೇವಿ ಮಳಿಮಠ 


ಅವಕಾಶ ವಂಚಿತರು ಮತ್ತು ಅಶಕ್ತರಿಗಾಗಿ ಉಚಿತ ಆರೋಗ್ಯ ಪಾಲನೆ 
ದಿನನಿತ್ಯ ನಿಗಧಿತ ಸಮಯದಲ್ಲಿ ಹಿರಿಯ ವೈದ್ಯರಿಂದ ಉಚಿತ 
ಔಷಧೋಪಚಾರ ಒದಗಿಸಲಾಗುತ್ತಿದೆ. 


ಸಲಹೆ ಮತ್ತು ಸಾಮಾನ್ಯ 


ಪೊರೆ ಶಸ್ತಚಿಕಿತೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರಗಳು 


ದಿನಾಂಕ: 14-10-2018ರ ಭಾನುವಾರ ರಾಜಾಜಿನಗರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ 
ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ನೇತ್ರ ತಪಾಸಣೆ ಶಿಬಿರ 203 ಮತ್ತು ಡಾ. ಎಂ.ವಿ. ಶಶಿಧರ 

ಅವರು ನಡೆಸಿಕೊಡುವ ದಂತ ತಪಾಸಣಾ ಶಿಬಿರ 149 ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರ ಉದ್ರಾಟನೆಯನ್ನು ಡಾ. ಪ್ರಜಾಕತ್ತ. 
ನಾರಾಯಣ ನೇತ್ರಾಲಯ, ಇವರು ನಡೆಸಿಕೊಟ್ಟರು. ಸಾರ್ವಜನಿಕರು ಇದರ ಫಲಾನುಭವಿಗಳಾದರು. 


ದಿನಾಂಕ : 28-10-18ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ ಪೊರೆ ಶಸ್ತಚಿಕಿತ್ತೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 
204, ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 150 ಡಾ. ಹಿಮಾಲಿ, ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. ಈ ಶಿಬಿರಗಳಲ್ಲಿ 
ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 


ದಿನಾಂಕ : 11-11-18ರ ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 
205, ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 151 ಡಾ. ರೋಹನ್‌, ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. ಈ ಶಿಬಿರಗಳಲ್ಲಿ 
ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 


ದಿನಾಂಕ : 25-11-18ರ ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ ಪೊರೆ ಶಸ್ತಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 
206, ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 152 ಡಾ. ಸುರಬ್‌, ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. ಈ ಶಿಬಿರಗಳಲ್ಲಿ 
ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 


ದಿನಾಂಕ : 09-12-18ರ ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ ಪೊರೆ ಶಸ್ತಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 
207, ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 153 ಶ್ರೀ ಪಿ.ವಿ. ಮಯ್ಯ, ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. ಈ 
ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 


ದಿನಾಂಕ : 23-12-18ರ ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರದೊಂದಿಗೆ ಪೊರೆ ಶಸ್ತ ಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 
208, ಡಾ. ಎಂ.ವಿ. ಶಶಿಧರ ಅವರ ದಂತ ತಪಾಸಣಾ ಶಿಬಿರ 154 ಮತ್ತು ಕ್ಯಾನ್ಸರ್‌ ಪರೀಕ್ಷಾ ಶಿಬಿರ 24 ಶಿಬಿರಗಳನ್ನು ಶಂಕರ ಆಸ್ಪತ್ರೆಯ 


ಡಾ. ಯಶಸ್ವಿನಿ ಅವರು ಉದ್ರಾಟಿಸಿದರು. ಈ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ಸಿಗೊಳಿಸಿದರು. 
O 


IW ಉದಯಸೌರಭ 


ಈಾಲೇಜನೆಡೆಗ ಈನ್ನಡ ಜಾಗೃತ 
ಲಅಉಪನಾಪ ಮಾಲೆ 


ದನಾಂಕ: 04-10-18 ಗುರುವಾರ ಜೆಳಗ್ಗೆ 10.30 ಗಂಟೆಗೆ ಆರ್ಕ್‌ ಫರ್ಡ್‌ 
ಪದವಿ ಕಾಲೇಜು, ಎಚ್‌.ಎಸ್‌.ಆರ್‌. ಲೇಔಟ್‌ ಇಲ್ಲಿ "ಹಳಗನ್ನಡ ಸಾಹಿತ್ಯದ 
ಸೊಗಸು' ಎಂಬ ವಿಷಯವನ್ನಾಧರಿಸಿ ವಿಶೇಷ ಉಪನ್ಯಾಸ 
ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಡಾ. ಬಿ. ಪ್ರಹ್ಲಾದ ರೆಡ್ಡಿಯವರು 
ಈ ವಿಚಾರವನ್ನು ಕುರಿತು ವಿದ್ದಾತ ಪೂರ್ಣವಾದ ಉಪನ್ಯಾಸವನ್ನು 
ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಮೂಲಕ ಭಾಗವಹಿಸಿದ್ದ 
ಉಪನ್ಯಾಸಕರ ಜ್ಞಾನದಾಹವನ್ನು ನೀಗಿದರು. ಡಾ. ನಾ. ಗೀತಾಚಾರ್ಯರು 
ಆಶಯದ ಮಾತುಗಳನ್ನಾಡಿ ಸಂಘದ ಪರಿಚಯವನ್ನ ಮಾಡಿಕೊಟ್ಟರು. 
ಶ್ರೀ ಎಂ. ನರಸಿಂಹ, ಶ್ರೀ ಡಿ.ಎಸ್‌. ಜಯಸಿಂಹ ಮತ್ತು ಶಿವರಾಜ ಬ್ಯಾಡರ 
ಹಳ್ಳಿಯವರು ಉಪಸ್ಥಿತರಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು 
ಕಾಲೇಜಿನ ಪ್ರಾಂಶುಪಾಲರಾದ ಡಾ. ಮೋನುಜಾನ್‌ ಅವರು ವಹಿಸಿ 
ಕೊಂಡು ನಡೆಸಿಕೊಟ್ಟರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. 


ದಿನಾಂಕ: 12-10-18 ಶುಕ್ರವಾರ, 11 ಗಂಟೆಗೆ ವಿ.ಇ.ಟಿ. ಪದವಿ 
ಕಾಲೇಜು, ಜೆ.ಪಿ. ನಗರ ಇಲ್ಲಿ "ಜನಪದ ಗೀತೆಗಳಲ್ಲಿ ಜೀವನ' ಸಾಹಿತ್ಯದ 


ಸೊಗಸು ಎಂಬ ವಿಷಯವನ್ನಾಧರಿಸಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ 
ವನ್ನು ಆಯೋಜಿಸಲಾಗಿತ್ತು. ಶ್ರೀ ತಿಮ್ಮೇಶ್‌, ಜನಪದ ಗಾಯಕರು ಇವರು 
ಈ ವಿಚಾರವನ್ನು ಕುರಿತು ಮಹತ್ತಪೂರ್ಣವಾದ ಉಪನ್ಯಾಸವನ್ನು ನೀಡಿ 
ಜನಪದ ಗೀತೆಗಳ ಮೂಲಕ ಸಭೆಯನ್ನ ರಂಜಿಸಿದರು. ಪ್ರೊ. ಶಾಂತರಾಜು 
ರವರು ಆಶಯದ ಮಾತುಗಳನ್ನಾಡಿ ಸಂಘದ ಪರಿಚಯ ಮತ್ತು 
ಜಾನಪದ ಸಾಹಿತ್ಯವನ್ನ ಕುರಿತು ಸಂಕ್ಷಿಪ್ತ ಪರಿಚಯ ಮಾಡಿಕೊಟ್ಟರು. 
ಶ್ರೀ ಎಂ. ನರಸಿಂಹ, ಗೌರವ ಕಾರ್ಯದರ್ಶಿಗಳು, ಉದಯಭಾನು ಕಲಾ 
ಸಂಘ, ಪ್ರೊ. ಎಸ್‌.ಜಿ. ನಾರಾಯಣಸ್ವಾಮಿ, ಪ್ರೊ. ಎಚ್‌.ಟಿ. ರಂಗಸ್ಪಾಮಿ 
ಇನ್ನೂ ಅನೇಕರು ಪಾಲ್ಗೊಂಡಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು 
ಪ್ರಾಂಶುಪಾಲರಾದ ಡಾ. ಆರ್‌. ಪಾರ್ವತಿಯವರು ವಹಿಸಿಕೊಂಡು 
ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. 


ದಿನಾಂಕ : 15-11-18 ಗುರುವಾರದಂದು, 11 ಗಂಟೆಗೆ ಸರ್ಕಾರಿ 
ಪ್ರಥಮದರ್ಜೆ ಕಾಲೇಜು, ಮಾಗಡಿ. ರಾಮನಗರಜಿಲ್ಲೆ ಇಲ್ಲಿ "ರನ್ನನ 
ಭೀಮ ಮತ್ತು ದುರ್ಯೋಧನ” ಈ ವಿಷಯವನ್ನು ಕುರಿತು ವಿಶೇಷ 
ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಡಾ. ನಾರಾಯಣ 


ಹೆಗಡೆ ಅವರು ವಿಶೇಷ ಅಧ್ವಯನ 
ನಡೆಸಿ ವಿಚಾರದ ಮೇಲೆ ಮಹತ್ವ 
ಪೂರ್ಣವಾದ ಉಪನ್ಯಾಸವನ್ನು 
ನೀಡಿದರು. ಈ ಕಾರ್ಯಕ್ರಮದ 
ಉದ್ರಾಟನೆಯನ್ನು ಡಾ. ಟಿ.ಎಂ. 
ಮಂಜುನಾಥ, ಅಧ್ಯಕ್ಷರು. 
ಕೆ.ಜಿ.ಸಿ.ಇ.ಟಿ. ಮಾಡಿಕೊಟ್ಟರು. 
ಪ್ರೊ ಎಚ್‌.ಆರ್‌. ಮೂರ್ತಿಯವರು ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮ 
ದಲ್ಲಿ ಡಾ. ಎಸ್‌. ಬಾಲಾಜಿ, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ತು, 
ವಿಶೇಷ ಆಹ್ಹಾನಿತರಾಗಿ ಆಗಮಿಸಿದ್ದರು. ಶ್ರೀ ಎಂ. ನರಸಿಂಹ, ಗೌರವ 
ಕಾರ್ಯದರ್ಶಿಗಳು, ಉದಯಭಾನು ಕಲಾಸಂಘ, ಶ್ರೀ ಎಂ. ನಾರಾಯಣ 
ಅಂತರರಾಷ್ಟ್ರೀಯ ಚಿತ್ರಕಲಾವಿದರು, ಡಾ. ಎಚ್‌.ಟಿ. ನಾರಾಯಣ, 
ಪ್ರೊ. ಬೆಟ್ಟಸ್ತಾಮಿ ಇನ್ನೂ ಅನೇಕರು ಗೌರವ ಉಪಸ್ಥಿತಿ ವಹಿಸಿದ್ದರು. 
ಪ್ರೊ. ನಂಜುಂಡ ಅವರ ಉಪಸ್ಥಿತಿಯಲ್ಲಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ 
ಮೂಡಿಬರುವುದು ಅಷ್ಟೇ ಅಲ್ಲದೆ ನವೆಂಬರ್‌ ತಿಂಗಳ ರಾಜ್ಯೋತ್ಸವದ 
ಸಂಭ್ರಮವನ್ನು ಕಾಲೇಜಿನೆಲ್ಲೆಡೆ ಪಸರಿಸಿದಂತೆ ಭಾಸವಾಯಿತು. 


ದಿನಾಂಕ : 26-12-2018 ಬುಧವಾರದಂದು, ಮಧ್ಯಾಹ್ನ 12 
ಗಂಟೆಗೆ ಎಸ್‌.ಎನ್‌. ಭಟ್‌ ಪದವಿ ಪೂರ್ವ ಕಾಲೇಜು ಇಲ್ಲಿ ವಾಣಿಜ್ಯ 


ಮತ್ತು ನಿರ್ವಹಣ ಅಧ್ಯಯನಾಂಗದ ಅಡಿಯಲ್ಲಿ "ಹಣಕಾಸು ನಿರ್ವಹಣೆ” 
ಕುರಿತು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು. ಶೀ (ಸಿ.ಎ.) ಎಂ. 
ಸತೀಶ್‌ರವರು ವಿಷಯವನ್ನು ಕುರಿತು ಉಪನ್ಯಾಸ ನೀಡಿದರು. 
ಡಾ. ಟಿ.ವಿ. ರಾಜುರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಈ 
ಕಾರ್ಯಕ್ರಮದಲ್ಲಿ ಡಾ.ಎಸ್‌. ಹರೀಶ್‌, ಪ್ರೊ. ಶಾಂತರಾಜು 


ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ 
ಶ್ರೀ ಎಸ್‌. ಭಟ್‌ರವರು ವಹಿಸಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮ 


ನಡೆಸಿಕೊಟ್ಟರು. 
ಗಣರಾಜ್ಯೋತ್ಸವ 
ದಿನಾಂಕ : 26-01-2019ರ ಶನಿವಾರ ಬೆಳಗ್ಗೆ 9.00 ಗಂಟೆಗೆ 


ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಭಾರತದ ಗಣರಾಜ್ಯೋತ್ಸವ 
ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಕರ್ನಾಟಕ ರಾಜ್ಯ, ಕನ್ನಡ 


ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯಮಟ್ಟದ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ನಡೆಯುತ್ತವೆ. ತಮಗೆಲ್ಲರಿಗೂ ಆದರದ ಸ್ಟಾಗತ. 
ತಪುದೆ ಬಂಧು ಭಾಗವಹಿಸಿ. 


ಇಂತಿ 
ಗೌರವ ಕಾರ್ಯದರ್ಶಿಗಳು 


ಉದಯಸಾಂಭ RL 


ಕೇಂದ್ರ, ನ್ಯಾಷನಲ್‌ ಕಾಲೇಜು, ಜಯನಗರ 


ಶ್ರೀ ಟಿ.ಆರ್‌. ಶಿವಪ್ರಸಾದ್‌, ಶ್ರೀ ರವಿಶಂಕರಭಟ್‌, 


ಕನ್ನಡ ದಿನಪತ್ರಿಕೆಗಳಲ್ಲಿ ವಿಜ್ಞಾನ ಸಂವಾದ ಕಾರ್ಯಕ್ರಮ 'ವಿಜ್ಞಾನ' ಪತ್ರಿಕೆಯ 
ಶತಮಾನೋತ್ಸವ ಸ್ಮರಣೆಯ ಅಂಗವಾಗಿ ಏರ್ಪಡಿಸಿದ್ದ ಈ ಕಾರ್ಯಕ್ರಮವನ್ನು | 
11-11-2018 ಭಾನುವಾರ ರಂದು ಬೆಳಗ್ಗೆ 10 ಗಂಟೆಗೆ ಬಿ.ವಿ. ಜಗದೀಶ್‌ ವಿಜ್ಞಾನ ೫ 
ಇಲ್ಲಿ ಆಯೋಜಿಸಲಾಗಿತ್ತು. 
ಪ್ರೊ ಎಚ್‌.ಆರ್‌. ರಾಮಕೃಷ್ಣರಾವ್‌, ಶ್ರೀ ಎಸ್‌.ಕೆ. ಶ್ಯಾಮಸುಂದರ್‌ ಶೀ ಜಿ.ಕೆ. ರವೀಂದಕುಮಾರ್‌, 
ಪ್ರೊ. ಕ.ಎ.ಎಸ್‌. ನಟರಾಜ್‌, ಶ್ರೀ ಟಿ.ಜಿ. ಶ್ರೀನಿಧಿ 


AW. 


ಅನೇಕರು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಬಿ.ವಿ. ಜಗದೀಶ್‌ ವಿಜ್ಞಾನಕೇಂದ್ರ ಇಜ್ಞಾನ ಟ್ರಸ್ಟ್‌ ಮತ್ತು 
ಉದಯಭಾನು ಕಲಾಸಂಘದ ಸಹಯೋಗದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆಯನ್ನು ಶ್ರೀ ಟಿ.ಜಿ. ಶ್ರೀನಿಧಿ ಮತ್ತು 
ಪ್ರೊ ಕಮಲಾ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮ ಹೊಸ ಹೊಸ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. 


ಅಿಸ್‌.ಎಸ್‌.ಎಲ್‌.ಸಿ. ಮತ್ತು ದ್ವಿಶೀಯ ಪಿಯುಸಿ 

(ವಿಜ್ಞಾನ ಮತ್ತು ವಾಣಿಜ್ಯ ಉಚಿತ ಶೈಕ್ಷಣಿಕ 

ಕಾರ್ಯಕ್ರಮಗಳು 2018-19 ಸಮಾರೋಪ ಸಮಾರಂಭ 
“ಉದಯಭಾನು ವಿದ್ಯಾರತ್ನ' ಪುರಸ್ಕಾರ 


ದಿನಾಂಕ : 30-12-2018 ಭಾನುವಾರ, ಬೆಳಗ್ಗೆ 10.30 ಗಂಟೆಗೆ 
ಉದಯಭಾನು ಸಾಂಸ್ಕೃತಿಕ ಭವನದಲ್ಲಿ ಈ ಶೈಕ್ಷಣಿಕ ಸಾಲಿನಲ್ಲಿ 
ನಡೆದ ಉಚಿತ ಪಾಠ ಪ್ರವಚನಗಳ ಸಮಾರೋಪ ಸಮಾರಂಭವನ್ನು 
ಶ್ರೀ ಬಿ. ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ 
ಕಾರ್ಯಕ್ರಮದಲ್ಲಿ ವಾಣಿಜ್ಯ ಮತ್ತು ವ್ಯವಹಾರ ಅಧ್ಯಯನಾಂಗದ 
ಗೌ॥ ಡೀನ್‌ ಡಾ. ಟಿ.ವಿ. ರಾಜುರವರು ಆಶಯದ ಮಾತುಗಳ 
ನ್ಲಾಡಿದರು. ಪ್ರಸಿದ್ಧ ಕವಿಗಳಾದ ಡಾ. ಹೆಚ್‌.ಎಸ್‌. ವೆಂಕಟೇಶ್‌ಮೂರ್ತಿ 
ಯವರು ಅಭಿನಂದನಾ ಮಾತುಗಳನ್ನಾಡಿ ಶೀ ಬಿ.ವಿ. ರುದ್ರಮೂರ್ತಿ 
(ಪಿ.ಯು.ಸಿ. ವಾಣಿಜ್ಯ ವಿಭಾಗ)- ಶ್ರೀಮತಿ ಶಾರದಾ ಮತ್ತು 


ಶ್ರೀ ಎಸ್‌. ಗೋವಿಂದರಾಜು (ಎಸ್‌.ಎಸ್‌.ಎಲ್‌.ಸಿ. ವಿಭಾಗ) ಶ್ರೀಮತಿ 
ಚಂದಕಲಾ ಕೆ.ವಿ. ದಂಪತಿಗಳಿಗೆ "ಉದಯಭಾನು ವಿದ್ಯಾರತ್ನ! 
ಪುರಸ್ವಾರ ನೀಡಿ ಗೌರವಿಸಿದರು. 


ದಿನಾಂಕ: 05-08-2018ರಂದು ಉದ್ದಾಟನೆಗೊಂಡ ತರಗತಿಗಳು 
ಐದು ತಿಂಗಳುಗಳ ಕಾಲ ಯಶಸ್ವಿಯಾಗಿ ನಡೆಯಿತು. ಶ್ರೀ ಎಚ್‌.ಎಸ್‌. 
ಕಪಿನಯ್ಯ ಮತ್ತು ಶ್ರೀ ಕೆ.ಎನ್‌. ಸೋಮಶೇಖರ್‌ ಸಂಚಾಲಕರಾಗಿ 
ಮತ್ತು ಶ್ರೀ ಆರ್‌. ಶ್ಯಾಮ್‌ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದರು. 


BWA 
PANN 


ಉದಯಸೌರಭ 


| ಶೀನಿವಾಸ ರಾಮಾನುಜನ್‌ ಮಜ್ತಆ ವಿಜ್ಞಾನ 
ವಿವಾಚದಣೆ ಹಾರ್ಯಕಪ್ರಮ 


ಹ; * | 


¥ 'P «a 


ey NN uilisid 3 


ಎಜುಕೇಷನ್‌, ರಿಸರ್ಚ್‌ ಅಂಡ್‌ ಡೆವಲಪೆ೦ಟ್‌ ಜಂಟಿಯಾಗಿ i 
ಶ್ರೀನಿವಾಸ ರಾಮಾನುಜನ್‌ ಮಕ್ಕಳ ವಿಜ್ಞಾನ ದಿನವನ್ನು ಆಚರಿಸಿತು. 
ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್‌ರವರ 131ನೇ ಜನ್ಮದಿನ ಹಾಗೂ 
ಮಕ್ಕಳ ದಿನಾಚರಣೆಯ ಪ್ರಯುಕ್ತ 1 ರಿಂದ 10ನೆ ತರಗತಿಯ ಮಕ್ಕಳಿಗೆ 
ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜ್ಞಾನ ವೇಷ ಭೂಷಣ 
ಸರ್ಧೆಯಲ್ಲಿ ಮಕ್ಕಳು ವಿಜ್ಞಾನಿಗಳಾಗಿ, ವಿಜ್ಞಾನದ Pನ 
ಪಕ್ರಿಯೆಗಳಾಗಿ ಕಂಗೊಳಿಸಿದರು. ಕಾರ್ಯಕ್ರಮದ ಅಂಗವಾಗಿ 
ಆಯೋಜಿಸಿದ್ದ ವಿಜ್ಞಾನ, ಚಿತ್ರಕಲಾ ಸ್ಪರ್ಧೆ ಮಕ್ಕಳ ಸೃಜನಶೀಲತೆಗೆ | 
ಹಾಗೂ ಅವರ ವಿಜ್ಞಾನದ ಅರಿವಿಗೆ ಒಂದು ನಿದರ್ಶನವಾಗಿತ್ತು. | 
ನೀಡಲಾಗಿದ್ದ ಹಲವು ವಿಷಯಗಳನ್ನು ಚಿನ್ನರು ಅಂದವಾಗಿ ಚಿತ್ರ 
ಬಿಡಿಸಿ ತೀರ್ಪುಗಾರರ ಮತ್ತು ನೋಡುಗರ ಮನ ಸೆಳೆದರು. ವಿಜ್ಞಾನ 
ರಸಪ್ರಶ್ನೆ ಸರ್ಧೆಯು ಕೂಡಾ ರೋಚಕವಾಗಿತ್ತು. ಬೇರೆ ಬೇರೆ 
ಶಾಲೆಯ ಒಂಬತ್ತು ತಂಡಗಳು ಮೂರು ಹಂತಗಳಲ್ಲಿ ಸ್ಪರ್ಧಿಸಿದರು. | 
ರಾಪಿಡ್ಲೈರ್‌ನಲ್ಲಿ 'ಕಿಪವಾಗಿ ಉತ್ತರಿಸಿ ಎಚ್‌.ಎಚ್‌. ವಿ.ಪಿ.ಎಸ್‌ "| 
ಶಾಲೆಯ ವಿದ್ಯಾರ್ಥಿಗಳು ಮೊದಲನೆಯ ಸ್ಥಾನ id; ಮಿತ್ರಾ | 
ಅಕಾಡೆಮಿಯ ವಿದ್ಯಾರ್ಥಿಗಳು ಎರಡನೆಯ ಸ್ಥಾನವನ್ನು | 
ಸಂಭ್ರಮಿಸಿದರು. ನಗರದ ಬೇರೆ ಬೇರೆ ಶಾಲೆಯ ಸುಪನೆರು 100 : 


| 
[| 
( ಕಲಾಸಂಘ ಹಾಗೂ ಸೊಸೈಟಿ ಫಾರ್‌ ಸ್ಪೇಸ್‌ 


ಧಿ, 
ಡೆದು 


ಮಕ್ಕಳು. ಶಿಕ್ಷಕರು. ಪೋಷಕರು ರಾಮಾನುಜನ್‌ರವರ 
ಹುಟ್ಟುಹಬ್ಬವನ್ನು "ಮತು ್ರು ವಿಜ್ಞಾನವನ್ನು ಈ ರೀತಿಯಲ್ಲಿ ಆಚರಿಸಿದರು. | 
I 

W| 
NT NN RD 


_ 
ಈ 


ದಶರದಧ ಮಾಂಜ 


“ಅಂತಹ ದಶರಥಧನಿಗೂ ಮಗನಾಗಲು ನಾವು ನಾಲಾಯ್ದು” 


“ಗೆಹಲೋರ್‌ ಘಾಟ್‌ ಎಂಬ ಪ್ರದೇಶದಲ್ಲಿ ದಶರಥ ಮಾಂಜಿ ಎಂಬ ವ್ಯಕ್ತಿ 
ಬೆಟ್ಟವನ್ನೇ ಕಡಿದು ಎರಡು ಊರುಗಳ ಮಧ್ಯೆ ದಾರಿ ಮಾಡಿದ್ದಾನೆಂಬ ಸುದ್ದಿ 
ನಿಮಗೆ ಹೊಸದೇನಲ್ಲ. ಅಕ್ಷರ ಅರಿಯದ ವ್ಯಕ್ತಿ ಉಳಿ ಸುತ್ತಿಗೆಯಿಂದ ಬರೆದ 
ಅದ್ಭುತ ಪ್ರೇಮ ಕಾವ್ಯವದು; ಪ್ರೇಮಕ್ಕೆ ಇಂಥಾದ್ದೊಂದು ಶಕ್ತಿ ಇದೆಯೆಂದು ಈ 
ಕಾಲದಲ್ಲೂ ಸಾಕ್ಷಿಯಾಗಿ ದೊರೆತ ಬಾಳುಬಾಷಿಗನ ಬದುಕಿನ ಕಾವ್ಯ ಅದು. 


ಬೃಹತ್‌ ಬೆಟ್ಟದ ತಪ್ಪಲಲ್ಲಿರುವ ಗೆಹಲೋರ್‌ ಘಾಟ್‌ ಸುಮಾರು 350 
ಕುಟುಂಬಗಳ ಒಂದು ಪುಟ್ಟ ಹಳ್ಳಿ. ಇಲ್ಲಿನ ಪ್ರಮುಖ ಬೆಳೆ ಗೋಧಿ. ಇಲ್ಲಿರುವ 
ಎಲ್ಲಾ ಮನೆಗಳವರೂ ಮುಷರ್‌ ಜನಾಂಗಕ್ಕೆ ಸೇರಿದವರು; ಇಲಿಗಳನ್ನು 
ಹಿಡಿದು ತಿನ್ನುವ ಕಸುಬಿನವರಾದ್ದರಿಂದ ಅವರಿಗೆ ಮುಷರ್‌ ಎಂಬ ಹೆಸರು. 
ಸ್ಥಾತಂತ್ಯ ಒಂದು ಮುಕ್ಕಾಲು ಶತಕ ಬಾರಿಸಿದರೂ ಈ ಹಳ್ಳಿಗೆ ವಿದ್ಯುತ್‌ 
ಹಾಗೂ ನೀರಿನ ಸೌಕರ್ಯವನ್ನು ಸರ್ಕಾರ ಕಲ್ಪಿಸಿಲ್ಲ. ಇಂತಹ ಜಾಗಗಳನ್ನು 
ನಕ್ಷಲ್‌ರು ಕಂಡರೆ ಬಿಡುತ್ತಾರೆಯೇ? ಹೀಗಾಗಿ ಅವರ ಚಟುವಟಿಕೆಗೂ ಇದು 
ಆಶ್ರಯತ್ರಾಣವಾಗಿದೆ. 


ದಶರಥ್‌ ಮಾಂಜಿ ಮುಷರ್‌ ಮತ್ತು ಫಲ್ಲುಣಿದೇವಿ ದಂಪತಿ ಇದೇ 
ಊರಿನಲ್ಲಿದ್ದ ಒ೦ದು ಕುಟುಂಬ. ಅದು 1959ನೇ ಇಸವಿ. "ನಾನು ಬಡವಿ ಆತ 
ಬಡವ ಒಲವೇ ನಮ್ಮ ಬದುಕು” ಎಂಬ ದಾಂಪತ್ಯಗೀತೆ ಹಾಡುವ ಇಲ್ಲಿನ 
ಹಲವು ದಂಪತಿಗಳು ನಿತ್ಯವೂ ಅನ್ನ ಬೇಕೆಂದರೆ ಕೂಲಿಗಾಗಿ ಊರ ಪಕ್ಕದ 
ಬೆಟ್ಟದಾಚೆಯ ಇನ್ನೊಂದು ಗಾಮಕ್ಕೆ ಹೋಗಬೇಕು. ಕಡಿದಾದ ಬೆಟ್ಟವನ್ನು 
ಹತ್ತಿಳಿದು ವಾಸಿರ್‌ಗಂಜ್‌ ತಲುಪಿ, ಅಲ್ಲಿನ ಜಮೀನ್ನಾರರ ಹೊಲಗಳಲ್ಲಿ 
ದುಡಿಯಬೇಕು. ಕೂಲಿ ಕೆಲಸಕ್ಕಿಂತಲೂ ಬೆಟ್ಟ ಹತ್ತಿಳಿಯುವುದೇ ಅವರಿಗಿದ್ದ 
ದೊಡ್ಡ ತೊಡಕು. ಏನು ಮಾಡೋಣ? ಬೆಟ್ಟ ಹತ್ತಿಳಿಯದೆ ಕೂಲಿಯಿಲ್ಲ; 
ಕೂಲಿಯಿಲ್ಲದೇ ಹೊಟ್ಟೆಗೆ ಹಿಟ್ಟಿಲ್ಲ. 

ಬೆಬ್ಬಹತ್ತಿಳಿವ ಹರಸಾಹಸದ ನಿತ್ಯ ಕೈಂಕರ್ಯದಲ್ಲಿ ಒಂದು ದಿನ, ಗಂಡನ 
ಬಾಯಾರಿಕೆ ತಣಿಸಲು ನೀರು ತರುತ್ತಿದ್ದ ಫಲ್ಲುಣಿದೇವಿ ಬೆಟ್ಟದಿಂದ ಜಾರಿಬಿದ್ದು 
ಸತ್ತೇ ಹೋದಳು. ನೋಡನೋಡುತ್ತಲೇ ಬಾಳಸಂಗಾತಿಯನ್ನು ಕಳೆದುಕೊಂಡ 
ದಶರಥ ಮಾಂಜಿ ಬದುಕಿನಲ್ಲಿ ಆಸಕ್ತಿಯನ್ನೇ ಕಳಕೊಂಡ. ಇದ್ದ ಒಬ್ಬನೇ 
ಮಗನನ್ನು ಅಣ್ಣ ಬಲರಾಮ್‌ ದಾ ಗೆ ವಹಿಸಿಕೊಟ್ಟು ಆವೇಶ ಭರಿತನಾಗಿ 
ಎಲ್ಲರಿಗೂ ತೊಂದರೆಕೊಡುತ್ತ ಹೆಂಡತಿಯ ಜೀವವನ್ನೇ ಅಪಹರಿಸಿದ ಬೆಟ್ಟಕ್ಕೇ 
ಪಾಠಕಲಿಸುವ ಸಂಕಲ್ಪ ಮಾಡಿದ. ನಾವೆಲ್ಲ ಏನಾದರೂ ಸಂಕಲ್ಪ ಮಾಡಿದರೆ 
ಕೋಟಿಗಟ್ಟಲೆ ಹಣ, ಲಕ್ಷಗಟ್ಟಲೆ ಜನ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡು 
ಆಮೇಲೆ ಕೆಲಸಮಾತ್ರ ವೇದಿಕೆಗಳಲ್ಲಿ ಭಾಷಣ ಬಿಗಿಯುವುದರಲ್ಲಿ 
ಪರ್ಯವಸಾನವಾಗುತ್ತದೆ ಎಂಬುದನ್ನು ಗಮನಿಸಬೇಕು. 


ದಶರಥ ಮಾಂಜಿ ತನ್ನಲ್ಲಿದ್ದ ಕುರಿಯೊಂದನ್ನು ಮಾರಿ, ಉಳಿ ಸುತ್ತಿಗೆ 
ಖರೀದಿಸಿ ಬೆಟ್ಟದ ಕಲ್ಲುಬಂಡೆಗಳನ್ನು ಒಡೆಯಲು ಆರಂಭಿಸಿದ. 
ಏಕಾಂಗಿಯಾಗಿ ಅಷ್ನೆತ್ತರದ ಬೆಟ್ಟವನ್ನು ಒಡೆಯುತ್ತಾನಂತೆ ಅಂತ ಅವನ 
ಹಳ್ಳಿಯ ಜನ ತಮ್ಮೊಳಗೇ ಹೇಳಿಕೊಂಡು ನಕ್ಕರು; ಯಾರಿಗೂ ಮುಂದೊಂದು 
ದಿನ ಈ ಸಂಕಲ್ಪ ಕಾರ್ಯಗತಗೊಳ್ಳುತ್ತದೆ ಎಂಬ ವಿಶ್ವಾಸವಿರಲಿಲ್ಲ. ಆದರೆ ಈ 
ದಶರಥನ ಮನಸಿನಲ್ಲಿ ಮಾತ್ರ ಬೆಟ್ಟ ಕಡಿದ ದಾರಿಯಲ್ಲಿ ಜನರೆಲ್ಲ 
ಓಡಾಡುತ್ತಿರುವ ಚಿತ್ರಣವಿತ್ತು ಮತ್ತು ಅದಕ್ಕಾಗಿ ಶ್ರಮಿಸಲು ತೋಳ್ಸಲಕ್ಕೆ 
ಬುದ್ದಿಬಲ ಜೊತೆಯಾಗಿತ್ತು. 


ಸತತ ಇಪ್ಪತ್ತೆರಡು ವರ್ಷಗಳ ಕಾಲ (1966-1982) ಹಗಲಿರುಳು 
ಏಕಾಂಗಿಯಾಗಿ ಬೆಟ್ಟವನ್ನು ಕಡಿದ. ಕೊನೆಗೆ ದಶರಥ ಮಾಂಜಿಯ ಪರಿಶ್ರಮದ 
ಈ ತಪಸ್ಸಿಗೆ ಬೆಟ್ಟವೇ ಕಣ್ಣೀರು ಹರಿಸಿತಶೋ ಎಂಬಂತೆ ವಾಸಿರ್‌ ಗಂಜ್‌ ಮತ್ತು 
ಗೆಹಲೋರ್‌ ಘಾಟ್‌ ನಡುವೆ ದಾರಿ ನಿರ್ಮಾಣಗೊಂಡಿತು. ಆರಂಭದಲ್ಲಿ 
ಮಾಂಜಿಗೆ ಹುಚ್ಚು ಎಂದವರು ಕನಿಕರದಿಂದ ಹೊಸ ಉಳಿ-ಸುತ್ತಿಗೆ 


ತಂದುಕೊಡುವುದರ ಮೂಲಕ ಅವನ ಕಾರ್ಯಕ್ಕೆ ನೆರವಾಗಿದ್ದರು. ಉಳಿ 
ಸುತ್ತಿಗೆ ಕೊಟ್ಟಿದ್ದಷ್ಟೇ ನೆರವು. ಇನ್ಯಾರೂ ಅಲ್ಲಿಗೆ ಅಗೆಯಲಿಕ್ಕೆ ಬರಲಿಲ್ಲ. 
ಮಡದಿಯ ಮೇಲಿನ ಪ್ರೇಮ ಮಾಂಜಿಯ ತೋಳುಗಳಲ್ಲಿ ಶಕ್ತಿಯಾಗಿ 
ನಿತ್ಯವೂ ಕೆಲಸ ಮಾಡುತ್ತಿತ್ತು. ಇಪ್ಪತ್ತೆರಡು ವರ್ಷ ಬೆಟ್ಟ ಕಡಿಯುವ ಕೆಲಸವನ್ನು 
ಸಂಬಳ ಕೊಟ್ಟರೂ ಮಾಡುವ ಜನರಿಲ್ಲದ ಈ ಕಾಲದಲ್ಲಿ ಮಾಂಜಿ ತನ್ನ 
ಸಂಕಲ್ಲಬದ್ಧತೆಗಾಗಿ ವಿಶ್ವವೇ ತಿರುಗಿ ನೋಡುವಂಥ ಕೆಲಸ ಮಾಡಿಬಿಟ್ಟಿದ್ದ 
ಹಾಗಂತ ಅವನಿಗೆ, “ನೀವೆ ನಮಗೆ ಗುರುಗಳು, ನಿಮಗಾಗಿಯೇ ಈ ಸೀಟು, 
ನಾವಿದ್ದೇವೆ ನಿಮ್ಮ ಜೊತೆಗೆ ನಾವಿದ್ದೇವೆ” ಎನ್ನುತ್ತ ಯಾರೋ ಬರುತ್ತಾರೆಂಬ 
ನಿರೀಕ್ಷೆಯಿರಲಿಲ್ಲ. ಹೋದವಳಂತೂ ಹೋದಳು ಉಳಿದವರಿಗಾದರೂ 
ಬೆಟ್ಟವೇರಿಳಿವ ತೊಂದರೆ ತಪ್ಪಲಿ ಎಂಬುದೇ ಅವನ ಇಚ್ಛೆಯಾಗಿತ್ತು. 


ಬಿಹಾರ್‌ನ ಜನತೆ ಎಂದಿಗೂ ಮರೆಯಲಾಗದ ಪ್ರೇಮದ ಚಿಹ್ನೆಯನ್ನು 
ಮಾಂಜಿ ಉಳಿಸಿಹೋಗಿದ್ದಾನೆ. ಬೆಟ್ಟವನ್ನು ಸೀಳಿ ರೂಪಿಸಿರುವ ದಾರಿಯಲ್ಲಿ 
ನಿತ್ಯ ಓಡಾಡುವ ಆ ಹಳ್ಳಿಯ ಜನ ಮಾಂಜಿ ಮತ್ತು ಫಲ್ಲುಣಿ ದೇವಿ 
ದಂಪತಿಯನ್ನು ದೇವರಂತೆ ಕಾಣುತ್ತಾರೆ. ಇತಿಹಾಸದಲ್ಲಿ ತಾಜಮಹಲ್‌ 
ನಿರ್ಮಾಣಕ್ಕೆ ಮುಂದಾದ ಷಹಜಹಾನ್‌ಗೆ ಇಪ್ಪತ್ತೆರಡು ಸಾವಿರ 
ಕೆಲಸದಾಳುಗಳು ಇಪ್ಪತ್ತೆರಡು ವರ್ಷಗಳಲ್ಲಿ ಆ ಕೆಲಸ ಮಾಡಿಕೊಟ್ಟಿದ್ದರಂತೆ. 
ಹಣದ ಥೈಲಿಯೂ ಜೊರಾಗೇ ಇದ್ದಿದ್ದರಿಂದ ಷಹಜಹಾನ್‌ ತಾಜಮಹಲನ್ನು 
ಕಟ್ಟಲು ಸಾಧ್ಯವಾಯ್ತು. (ಅದು ಅವನು ಕಟ್ಟಿದ್ದೇ ಅಲ್ಲ ತೇಜೇಮಹಾಲಯ 
ಅದು ಎಂಬ ಇನ್ನೊಂದು ವಾದವೂ ಇದೆ. ಅದೇನೆ ಇರಲಿ ಸದ್ಯಕ್ಕೆ ಅದು 
ನಮಗೆ ವಿಷಯವಲ್ಲ) 

ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಅಸಮಾನ್ಯ ಕಾರ್ಯವನ್ನು ಸಾಧಿಸಿ 
ಇತಿಹಾಸ ಪುಟದಲ್ಲಿ ಶಹಜಹಾನ್‌ ಪಡೆದ ಹೆಸರು, ಜನಪ್ರಿಯತೆ, 
ಕೀರ್ತಿಗಿಂತಲೂ ದಶರಥ ಮಾಂಜಿ ಗಳಿಸಿದ್ದು ಹೆಚ್ಚು ಎಂದರೆ 
ಅತಿಶಯೋಕ್ತಿಯಾಗಲಾರದು. ಮನುಷ್ಯನಿಂದ ಸಾಧ್ಯವಿಲ್ಲದ್ದು ಈ ಜಗತ್ತಿನಲ್ಲಿ 
ಯಾವುದೂ ಇಲ್ಲ ಎಂಬುದನ್ನು ಸಾಧಿಸಿ ಅಜರಾಮರವಾಗಿ ಮಿಂಚುತ್ತಾರೆ. 


(ಕೃಪೆ : ಅಂತರ್ಜಾಲ) 


EN 43} A = py ptpe 
J inserase: IEA AID) WA ON 


ಸಂಶ oy] ಯಶಃ ಸಮಸಿ 


gi ds /*| 5 
ಡಾ. ಅರವಿಂದ ಮಾಲಗತ್ತಿ ಅವರ ಉದ್ದಾಟನಾ ಭಾಷಣ 


A 
ಉದಯಹೌರಥ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


ನಿದ್‌) 


UDAYASOURABHA 


UDAYABHANU KALASANGHA’S QUARTERLY NEWSLETTER 


ವಾರ್ಷಿಕ ಚಂದಾ ರೂ. 25-00 


ಇವರಿಗೆ 
ಇವರಿಂದ From 
ಗರಜೆ ತಂಯಗದೆ CS (R.) 
ಉದಯಭಾನು ಕಲಾಸಂಘ (ನೋಂ) Ramakrishna Math Layout 
ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 
ರಾಮಕಷ ಮಠ ಬಡಾವಣೆ Bengaluru - 560 019 
7 ೪ Telefax : 080-26601831 
ಕೆಂಪೇಗೌಡನಗರ Ph.: 080-26609343 
ಬೆಂಗಳೂರು-560 019 
ದೂರವಾಣಿ : 080-26609343 
ವ್‌ ಟೆಲಿಫ್ಯಾಕ್ಸ್‌ : 080-26601831 
ಕಾರ್ಯಕ್ರಮದ ಸಂಘಟಕರಾದ ಹೊ ಬಿ, ಶಾಂತರಾಜುರವರ ವಾ E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


